ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೯ 
Volume 149 


ಬೆಂಗಳೂರು, ಗುರುವಾರ , ಮಾರ್ಚ್ ೨೭, ೨೦೧೪ ( ಚೈತ್ರ ೬ , ಶಕ ವರ್ಷ ೧೯೩೫) 
Bangalore , Thursday , March 27 , 2014 ( Chaithra 6 , Shaka Varsha 1935 ) 


ಸಂಚಿಕೆ ೧೩ 
Issue 13 


ಭಾಗ ೫ 
ಸರ್ಕಾರದ ಮತ್ತು ಖಾಸಗಿ ಜಾಹೀರಾತುಗಳು, ಲೋಕಸೇವಾ ಆಯೋಗದ 

ಜಾಹೀರಾತುಗಳು, ನೇಮಕಾತಿ ಸಮಿತಿಗಳ ಜಾಹೀರಾತುಗಳು 


ನಮೂನೆ- 1 

(ನಿಯಮ 9ನ್ನು ನೋಡಿ) 
ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ನಿರ್ದೇಶಕರ ಕಛೇರಿ, ಬಸವನಗುಡಿ, ಬೆಂಗಳೂರು 

ಅಧಿಸೂಚನೆ 


ಸಂಖ್ಯೆ : ಸಿಬ್ಬಂದಿ - 2 / ಸಿಸಿಎ - 2 / 04 / 2012 - 13 , ಬೆಂಗಳೂರು, ದಿನಾಂಕ : 30 - 12 - 2013 


ಕರ್ನಾಟಕ ರಾಜ್ಯ ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ಸಹಾಯಕ ನಿರ್ದೇಶಕರ ಕಛೇರಿ, ದೊಡ್ಡಬಳ್ಳಾಪುರ ಉಪ ವಿಭಾಗ , ದೊಡ್ಡಬಳ್ಳಾಪುರ , 
ಇಲ್ಲಿ ಕಾರ್ಯ ನಿರ್ವಹಿಸುತ್ತಿರುವ ಶ್ರೀಮತಿ ಆಶಾ, ಲೆಕ್ಕಪರಿಶೋಧಕರು, ಇವರ ಹೆಸರನ್ನು ಶ್ರೀಮತಿ ಎಂ. ಆರ್ . ಆಶಾ, ಎಂದು ಬದಲಾಯಿಸಿಕೊಳ್ಳಲು 
ಅನುಮತಿ ನೀಡಿದೆ. 


PD C /n 31 
SC - 10 


ನಿರ್ದೇಶಕರು, 
ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ಇಲಾಖೆ. 


ನಮೂನೆ- 1 

(ನಿಯಮ ಅನ್ನು ನೋಡಿ) 
ಪೊಲೀಸ್ ಕಮೀಷನರ್‌ರವರ ಕಛೇರಿ, ಇನ್‌ಫೆಂಟ್ರಿ ರಸ್ತೆ, ಬೆಂಗಳೂರು 

ಅಧಿಸೂಚನೆ ದಿನಾಂಕ: 20 - 12 - 2013 


ಶ್ರೀ ಅರುಣಾಚಲ, ಸಹಾಯಕ ಭದ್ರತಾಧಿಕಾರಿ ( ಎ .ಎಸ್. ಐ ) ರವರು ಕರ್ನಾಟಕ ಸರ್ಕಾರದ ಸಚಿವಾಲಯದಲ್ಲಿ ನಿಯೋಜನೆ ಮೇಲೆ 
ಸಿಆಸುಇ(ಕಾರ್ಯಕಾರಿ), ಭದ್ರತಾ ವಿಭಾಗ, ಬೆಂಗಳೂರು ನಗರ ಇಲ್ಲಿ ಕೆಲಸ ಮಾಡುತ್ತಿದ್ದು ಇವರ ಕೋರಿಕೆ ಮೇರೆಗೆ ಪೊಲೀಸ್ ಕಮೀಷನರ್ , ಬೆಂಗಳೂರು 
ನಗರ ರವರ ಕಾರ್ಯಾಲಯದಿಂದ ಇವರ ಹೆಸರನ್ನು ಅರುಣಾ ಚಲಂ ಎಂದು ಬದಲಾವಣೆಗೆ ಅನುಮತಿ ನೀಡಲಾಗಿದೆ. 
PD C /n 32 

ಅಡಿಷನಲ್ ಪೊಲೀಸ್ ಕಮೀಷನರ್ 
SC - 10 

ಅಡಳಿತ, ಬೆಂಗಳೂರು ನಗರ 


FORM -IV 
(See Rule 12 ) 

NOTICE 
It is hereby notified that the undersigned has changed his name from BASAVARAJ FAKKEERAPPA MADAR to 
BASAVARAJ FAKKEERAPPA MORAB . 


BASAVARAJ FAKKEERAPPA MADAR 


PD C /n . 35 
Sc - 10 


(೪೭೭) 


೪೭೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮಾರ್ಚ್ ೨೭, ೨೦೧೪ 


ಭಾಗ ೫ 


ನಮೂನೆ- 1 

(ನಿಯಮ 9ನ್ನು ನೋಡಿ) 
ಪೊಲೀಸ್ ಕಮೀಷನರ್‌ರವರ ಕಛೇರಿ, ಇನ್‌ಫೆಂಟ್ರಿ ರಸ್ತೆ, ಬೆಂಗಳೂರು 

ಅಧಿಸೂಚನೆ ದಿನಾಂಕ: 20 - 12 - 2013 


ಶ್ರೀಮತಿ ಜಿ.ಕೆ. ರುದ್ರಮ್ಮ , ಮಹಿಳಾ ಪೊಲೀಸ್ ಸಬ್ ಇನ್ಸ್‌ಪೆಕ್ಟರ್ ಆಗಿ ಪೊಲೀಸ್ ನಿಯಂತ್ರಣ ಕೋಣೆ, ಬೆಂಗಳೂರು ನಗರ ಇಲ್ಲಿ ಕೆಲಸ 
ಮಾಡುತ್ತಿದ್ದು , ಇವರ ಕೋರಿಕೆ ಮೇರೆಗೆ ಪೊಲೀಸ್ ಕಮೀಷನರ್, ಬೆಂಗಳೂರು ನಗರ ರವರ ಕಾರ್ಯಲಯದಿಂದ ಇವರ ಹೆಸರನ್ನು ರೂಪಾ ತೆಂಬದ 
ಎಂದು ಬದಲಾವಣೆಗೆ ಅನುಮತಿ ನೀಡಲಾಗಿದೆ. 


PD C /n 33 
SC - 10 


ಅಡಿಷನಲ್ ಪೊಲೀಸ್ ಕಮೀಷನರ್ 
ಅಡಳಿತ, ಬೆಂಗಳೂರು ನಗರ 


ನಮೂನೆ- 1 


(ನಿಯಮ 9ನ್ನು ನೋಡಿ) 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಆಕುಕ 49 ಹೆಚ್ ಎಸ್ ಹೆಚ್ 2014 , ಬೆಂಗಳೂರು, ದಿನಾಂಕ : 18. 02 .2014 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ಇಲಾಖೆಯ, ಪ್ರಾಥಮಿಕ ಆರೋಗ್ಯ ಕೇಂದ್ರ, ವಿ.ವಿ. ಹಳ್ಳಿ, ಚನ್ನಪಟ್ಟಣ ತಾ|| ರಾಮನಗರ ಜಿಲ್ಲೆ 
ಇಲ್ಲಿ ವೈದ್ಯಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾ|| ಲಾವಣ್ಯ ಆರ್‌. ಅವರು ತಮ್ಮ ಹೆಸರನ್ನು ಡಾ|| ಲಾವಣ್ಯ ಚೇತನ್ ಎಂದು ಬದಲಾಯಿಸಿಕೊಳ್ಳಲು 
ಸರ್ಕಾರವು ಅನುಮತಿ ನೀಡಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬಿ.ಎಸ್. ನಾಗರಾಜ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, (ಸೇವೆಗಳು) 


PD C /n 34 
SC - 10 


FORM -I 

( See Rule 9) 
Office of the Deputy Director of Public Instructions, Dharwad 

NOTIFICATION , Dated : 19- 2-2014 
Smt. RUBEENA NAZIR AHMED MOMIN Working as Assistant Teacher ( TGT) in the Education Department of Office of 
Government Urdu Boy Higher Primary School No. 8 Nagashetty Koppa Keshwapur Hubli is permitted to change her name to 
RUBEENA MAHABOOB SAHEB SAYED . 


PD C/ n . 36 
Sc - 10 


Deputy Director of Public Instructions, 

Dharwad 


ನಮೂನೆ- 1 


(9ನೇ ನಿಯಮ ನೋಡಿ) 
ಜಿಲ್ಲಾ ಪೊಲೀಸ್ ಕಾರ್ಯಾಲಯ , ಹಾವೇರಿ ಜಿಲ್ಲೆ, ಹಾವೇರಿ 

ಅಧಿಸೂಚನೆ 


ಶ್ರೀ ಹನುಮಂತಪ್ಪ ತಂದೆ ನಾಗಪ್ಪ ಗೊಣ್ಣಿ, ಸಿಪಿಸಿ- 993, ರಾಣೆಬೆನ್ನೂರು( ಶ) ಪೊಲೀಸ್ ಠಾಣೆ ಇಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು , ಸದರಿಯವರ 
ಹೆಸರನ್ನು ಹನುಮಂತಪ್ಪ ತಂದೆ ನಾಗಪ್ಪ ಹಾವನೂರ ಎಂಬುದಾಗಿ ಬದಲಾಯಿಸಿಕೊಳ್ಳಲು ಅನುಮತಿ ನೀಡಲಾಗಿದೆ. 


PD C /n . 39 
SC - 10 


ಪೊಲೀಸ್ ಅಧೀಕ್ಷಕರು 
ಹಾವೇರಿ ಜಿಲ್ಲೆ, ಹಾವೇರಿ. 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೭, ೨೦೧೪ 


೪೭೯ 


IN THE COURT OF THE CITY CIVIL AND SESSIONS JUDGE, 

MAYOHALL , BANGALORE (CCH -21) 

P & SC 25041 /2013 Hg : 03/04/2014 


Petitioners : 


1) Miss . ANUSHA AGRAWAL , aged about 6 years daughter of Late Praveen Nevatia and Sanjili Nevatia , residing at C204, 

Esperanza By UKN , 38 Thubarhalli, Varthur Road , Bangalore 560 066, being a Minor represented herein by one of her duly 
appointed legalGuardian Mrs . Pramila Devi Nevatia 


Respondents : Nil 


Public Notice 


Notice is hereby given that a petition has been made to this court D /s 278 of the Indian Succession Act 1925 for grant of 
Letter of Administration in respect of properties and credits of Praveen Nevatia and Mrs . Sanjili Nevatia who died in testate on 4/ 9/2011 
and 8/ 9/2011, 

Be it to known that no Caveat has been entered and the said petition is posted for hearing on 03/04 /2014 , at 11.00 A. M . Any 
persons claming to have any interestmay appear before the court on the above mentioned day with in person or through a pleader 
before grant of letters of Administration in favour of the petitioner . 

Given undermy hand and seal of the court on this the 7th day ofMarch 2014 . 


By order ofthe Court . 


PD - 16 
Sc - 5 


Deputy Registrar 

City Civil Court 
Mayo Hall Unit , Bangalore 


ನಮೂನೆ- 1 
(9ನೇ ನಿಯಮ ನೋಡಿ) 


ಕಮಾಂಡೆಂಟರವರ ಕಛೇರಿ 


6ನೇ ಪಡೆ, ಕೆ.ಎಸ್ . ಆರ್. ಪಿ. ಗುಲಬರ್ಗಾ 

ಅಧಿಸೂಚನೆ ದಿನಾಂಕ: 6 - 3 - 2014 
ಶ್ರೀ ಹನುಮಂತಪ್ಪ ತಂದೆ ಭೀಮಶಾ, ಪೊಲೀಸ್ ಕಾನ್ಸಟೇಬಲ್ ಸಂಖ್ಯೆ -340, ಇವರು ಸಿ ದಳ, 6ನೇ ಪಡೆ, ಕೆ.ಎಸ್. ಆರ್.ಪಿ . ಗುಲಬರ್ಗಾ ಇಲ್ಲಿ 
ಕಾರ್ಯನಿರ್ವಹಿಸುತ್ತಿದ್ದು , ಸದರಿಯವರ ಹೆಸರನ್ನು ಹನುಮಂತಪ್ಪ ತಂದೆ ಭೀಮಶಾ ಸುಬೇದಾರ ಎಂಬುದಾಗಿ ಬದಲಾಯಿಸಿಕೊಳ್ಳಲು ಅನುಮತಿ ನೀಡಲಾಗಿದೆ. 


PD C/n . 37 
SC - 10 


ಕಮಾಂಡೆಂಟರು 
6ನೇ ಪಡೆ, ಕೆ.ಎಸ್. ಆರ್. ಪಿ. ಗುಲಬರ್ಗಾ 


ನಮೂನೆ- 1 
(9ನೇ ನಿಯಮ ನೋಡಿ) 

ಕಮಾಂಡೆಂಟರವರ ಕಛೇರಿ 
6ನೇ ಪಡೆ, ಕೆ. ಎಸ್ .ಆರ್. ಪಿ . ಗುಲಬರ್ಗಾ 

ಅಧಿಸೂಚನೆ ದಿನಾಂಕ: 6 - 3 - 2014 
ಶ್ರೀ ಜಗದೀಶ ತಂದೆ ಮಹಾದೇವಪ್ಪ, ಪೊಲೀಸ್ ಕಾನ್ಸಟೇಬಲ್ ಸಂಖ್ಯೆ -585, ಇವರು ಕೇಂದ್ರ ದಳ , 6ನೇ ಪಡೆ , ಕೆ.ಎಸ್.ಆರ್. ಪಿ . ಗುಲಬರ್ಗಾ 
ಇಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು , ಸದರಿಯವರ ಹೆಸರನ್ನು ಜಗದೀಶ ತಂದೆ ಮಹಾದೇವಪ್ಪ ಪಾಟೀಲ ಎಂಬುದಾಗಿ ಬದಲಾಯಿಸಿಕೊಳ್ಳಲು ಅನುಮತಿ 
ನೀಡಲಾಗಿದೆ. 
PD C /n . 38 

ಕಮಾಂಡೆಂಟರು 
SC - 10 

6ನೇ ಪಡೆ, ಕೆ .ಎಸ್ . ಆರ್. ಪಿ . ಗುಲಬರ್ಗಾ 


೪೮೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮಾರ್ಚ್ ೨೭, ೨೦೧೪ 

ಭಾಗ ೫ 
ನೋಂದಣಿ ಮತ್ತು ಮುದ್ರಾಂಕಗಳ ಇಲಾಖೆ 
ಜಿಲ್ಲಾ ನೋಂದಣಾಧಿಕಾರಿ ಹಾಗೂ ಮುದ್ರಾಂಕಗಳ ಉಪ ಆಯುಕ್ತರ ಕಚೇರಿ, 
# 77/1, ಬ್ರಾಹ್ಮಣರ ಬೀದಿ, ಮಡಿಕೇರಿ- 571201 , ಕೊಡಗು ಜಿಲ್ಲೆ. 

ನೇಮಕಾತಿ ಆದೇಶ 
ವಿಷಯ : ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಲ್ಲಿನ ಜವಾನರ ( ಡಿ-ಗ್ರೂಪ್) ಬ್ಯಾಕ್ ಲಾಗ್ ಹುದ್ದೆಗಳಲ್ಲಿ 

ಅಭ್ಯರ್ಥಿಗಳನ್ನು ನೇಮಕ ಮಾಡಿಕೊಳ್ಳುವ ಬಗ್ಗೆ. 
ಉಲ್ಲೇಖ: 1. ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಡಿಪಿಎಆರ್ 13 ಎಸ್ ಬಿಸಿ 2001 ದಿನಾಂಕ: 21- 11 - 2001 

ರನ್ವಯ ಪ್ರಕಟಿಸಿರುವ ಬ್ಯಾಕ್‌ಲಾಗ್ ನೇಮಕಾತಿ ನಿಯಮಗಳು 2001. ( ದಿನಾಂಕ: 22 - 11 -2001 

ರಂದು ಕರ್ನಾಟಕ ವಿಶೇಷ ರಾಜ್ಯ ಪತ್ರದಲ್ಲಿ ಪ್ರಕಟವಾಗಿದೆ.) 
2 . ನೋಂದಣಿ ಮಹಾಪರಿವೀಕ್ಷಕರು ಮತ್ತು ಮುದ್ರಾಂಕಗಳ ಆಯುಕ್ತರು, ಬೆಂಗಳೂರು ಇವರ ರೀ 

ಅಕಾಟ್ ಮೆಂಟ್ ಆದೇಶ ಸಂಖ್ಯೆ: EST-2 -235 /2003 - 04 , ದಿನಾಂಕ: 09 -12 -2013. 
ಪ್ರಸ್ತಾವನೆ: 

ಈ ಇಲಾಖೆಯ ಕೆಳಕಂಡ ಜಿಲ್ಲೆಯಲ್ಲಿ ( ಡಿ -ಗ್ರೂಪ್) ಜವಾನರ ವೃಂದದಲ್ಲಿ ಕೆಳಕಂಡಂತೆ ಬ್ಯಾಕ್‌ಲಾಗ್ ಹುದ್ದೆಗಳನ್ನು ಗುರುತಿಸಿ ನೋಂದಣಿ 
ಮಹಾಪರಿವೀಕ್ಷಕರು ಮತ್ತು ಮುದ್ರಾಂಕಗಳ ಆಯುಕ್ತರು, ಬೆಂಗಳೂರು ಇವರಿಗೆ ವರದಿ ಮಾಡಲಾಗಿತ್ತು. 

ಸದರಿ ಜಿಲ್ಲೆಯಲ್ಲಿ ಗುರುತಿಸಲ್ಪಟ್ಟ ಬ್ಯಾಕ್ ಲಾಗ್ ಹುದ್ದೆಗಳ ಸಂಖ್ಯೆ 
ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ 

ಒಟ್ಟು 
ಕೊಡಗು ಜಿಲ್ಲೆ 

ಒಂದು 

ಒಂದು 
ಮೇಲೆ ಗುರುತಿಸಿದ ಬ್ಯಾಕ್‌ಲಾಗ್ ಹುದ್ದೆಗಳಲ್ಲಿ ನೇಮಕಾತಿ ಮಾಡಿಕೊಳ್ಳುವುದಕ್ಕಾಗಿ ಕೆಳಕಂಡ ಅಭ್ಯರ್ಥಿಯನ್ನು ನೋಂದಣಿ ಮಹಾಪರಿವೀಕ್ಷಕರು 
ಮತ್ತು ಮುದ್ರಾಂಕಗಳ ಆಯುಕ್ತರು ಬೆಂಗಳೂರು ಇವರ ಅವರ ಉಲ್ಲೇಖ( 2) ರ ರೀ - ಅಲಾಟ್‌ಮೆಂಟ್ ಆದೇಶದಲ್ಲಿ ಈ ಜಿಲ್ಲೆಗೆ ಅಲಾಟ್ ಮಾಡಿ ಕೆಳಕಂಡ 
ಅಭ್ಯರ್ಥಿಯನ್ನು ಈ ಜಿಲ್ಲೆಯಲ್ಲಿ ಜವಾನರೆಂದು ನೇಮಕ ಮಾಡಿಕೊಳ್ಳುವಂತೆ ನಿರ್ದೇಶಿಸಿದ್ದರ ಮೇರೆ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 


ಕ್ರ. ಸಂ 


ಆದೇಶ 


೫ 
) 


R 


ಸಂಖ್ಯೆ:ಜಿ.ನೋಕ/ ಕೊ :ಸಿಬ್ಬಂದಿ:111 /2010 - 11 , ದಿನಾಂಕ:04 -03- 2014 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನಲೆಯಲ್ಲಿ ಹಾಗೂ ಉಲ್ಲೇಖ(1) ರ ಬ್ಯಾಕ್ ಲಾಗ್ ನಿಯಮಗಳನ್ನಯ ಪ್ರದತ್ತವಾದ ಅಧಿಕಾರದ 
ಮೇರೆಗೆ ಉಲ್ಲೇಖ( 2) ರಲ್ಲಿನ ರೀ - ಅಲಾಟ್‌ಮೆಂಟ್ ಆದೇಶದಲ್ಲಿನ ಕಂಡು ಬಂದ ಕೆಳಕಂಡ ಬ್ಯಾಕ್‌ಲಾಗ್ ಅಭ್ಯರ್ಥಿಯನ್ನು ಈ ತಕಣದಿಂದ ಜಾರಿಗೆ 
ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ಈ ಜಿಲ್ಲೆಯಲ್ಲಿ ಖಾಲಿ ಇರುವ ಜವಾನರ ಹುದ್ದೆಯಲ್ಲಿ ಕೆಳಕಂಡ ಷರತ್ತುಗಳಿಗೆ ಒಳಪಡಿಸಿ ರೂ .9600 - 200 
12000 - 250 -13000 - 300 -14200 - 350 -14550ರ ವೇತನ ಶ್ರೇಣಿಯಲ್ಲಿ ತಾತ್ಕಾಲಿಕವಾಗಿ ಜವಾನರೆಂದು ನೇಮಕ ಮಾಡಲಾಗಿದೆ. ಹಾಗೂ ಕೆಳಕಂಡ 
ಅಭ್ಯರ್ಥಿಯನ್ನು ಅವರ ಹೆಸರಿನ ಮುಂದೆ ಸೂಚಿಸಿರುವ ಕಚೇರಿಗೆ ಜವಾನರೆಂದು ಸ್ಥಳ ನಿಯುಕ್ತಿಗೊಳಿಸಿದೆ. 

ಅಭ್ಯರ್ಥಿಯನ್ನು ಯಾವ 

ಮೀಸಲಾತಿ ಅಡಿಯಲ್ಲಿ 
3 - 07 - 2004 ರ | ವಿದ್ಯಾರ್ಹತೆ ಅಭ್ಯರ್ಥಿಯನ್ನು 

ಮತ್ತು ಯಾವ 
ಅಭ್ಯರ್ಥಿ ಹೆಸರು ಅಂತ್ಯಕ್ಕೆ ಅಭ್ಯರ್ಥಿ ಮತ್ತು ಜವಾನರೆಂದು 

ವರ್ಗೀಕರಣದ ಅಡಿಯಲ್ಲಿ 
ಮತ್ತು ವಿಳಾಸ ದಿನಾಂಕ ವಯಸ್ಸು ಶೇಕಡಾವಾರು ನೇಮಕ ಮಾಡಿದ 

ನೇಮಕ 
ವ / ತಿಂ / ದಿ ಅಂಕಗಳು 

ಕಚೇರಿ 

ಮಾಡಲಾಗಿದೆಯೋ 

ಅದರ ವಿವರ 
ಶಿವಪ್ಪ ನಾಯಕ S/o 
ಲೇಟ್ ನಾಗಪ್ಪ 

ಜಿಲ್ಲಾ ನೋಂದಣಿ ಪರಿಶಿಷ್ಟ ಪಂಗಡ 

ಏಳನೇ ತರಗತಿ 
| ST | 02 - 01 - 1968 36 - 06 - 01 . 

ಕಚೇರಿ ಮಡಿಕೇರಿ ಸಾಮಾನ್ಯ ಅರ್ಹತಾ 
ಭದ್ರಾಕಾಲೋನಿ ಅಂಚೆ 

87. 667 

ಕೊಡಗು ಜಿಲ್ಲೆ ಅಭ್ಯರ್ಥಿ ಹೆಚ್ಚುವರಿ ಪಟ್ಟಿ 
ಭದ್ರಾವತಿ ತಾಲ್ಲೂಕು 
ಶಿವಮೊಗ್ಗ ಜಿಲ್ಲೆ 

ಈ ನೇಮಕಾತಿ ಆದೇಶವು ಕೆಳಕಂಡ ಷರತ್ತುಗಳಿಗೆ ಒಳಪಟ್ಟಿರುತ್ತದೆ ಮತ್ತು ಅಭ್ಯರ್ಥಿಗಳು ಈ ಕೆಳಕಂಡ ಷರತ್ತುಗಳಿಗೆ ಬದ್ಧರಾಗಿರತಕ್ಕದ್ದು. 
ಷರತ್ತುಗಳು: 
1. ಈ ನೇಮಕಾತಿಯು ತಾತ್ಕಾಲಿಕವಾಗಿದ್ದು ಸದರಿ ಅಭ್ಯರ್ಥಿಯನ್ನು ಯಾವುದೇ ನೋಟೀಸ್ ಅಥವಾ ಕಾರಣ ನೀಡದೇ ಯಾವುದೇ 

ಘಳಿಗೆಯಲ್ಲಾದರೂ ಕೆಲಸದಿಂದ ತೆಗೆದು ಹಾಕುವ ಷರತ್ತಿಗೆ ಒಳಪಟ್ಟು ನೇಮಕಾತಿ ಮಾಡಲಾಗಿದೆ. 


ಕಣಕಟ್ಟೆ 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೭, ೨೦೧೪ 


೪೮೧ 


ವಿ. 


2. ಈ ನೇಮಕಾತಿ ಆದೇಶವು ಯಾವುದೇ ಸಂದರ್ಭದಲ್ಲಾದರೂ ತಿದ್ದೋಲೆ ಮತ್ತು ಮಾರ್ಪಾಡಿಗೆ ಒಳಪಟ್ಟಿರುತ್ತದೆ. 
3. ಸದರಿ ಅಭ್ಯರ್ಥಿಯನ್ನು ಕರ್ನಾಟಕ ನಾಗರೀಕ ಸೇವಾ (ಸಾಮಾನ್ಯ ನೇಮಕಾತಿ) ನಿಯಮಗಳು 1977 ರಲ್ಲಿನ ನಿಬಂಧನೆಗಳಿಗೆ ಒಳಪಡಿಸಿ ಮತ್ತು 

ಕರ್ತವ್ಯಕ್ಕೆ ಹಾಜರಾದ ದಿನಾಂಕದಿಂದ ಎರಡು ವರ್ಷದ ಪರೀಕ್ಷಾರ್ಥ ಅವಧಿಗೆ ಒಳಪಡಿಸಿ ತಾತ್ಕಾಲಿಕವಾಗಿ ನೇಮಕ ಮಾಡಲಾಗಿದೆ. 
4. ಎರಡು ವರ್ಷದ ಪರೀಕ್ಷಾರ್ಥ ಅವಧಿಯಲ್ಲಿ ಅಭ್ಯರ್ಥಿಗಳು ತಮ್ಮ ವರ್ಗಾವಣೆಗಾಗಿ ರಾಜಕೀಯ ಅಥವಾ ಇನ್ಯಾವುದೇ ರೀತಿಯ ಒತ್ತಡ ತಂದಲ್ಲಿ 

ಅಂತಹವರ ವಿರುದ್ಧ ಕಾನೂನು ರೀತ್ಯಾ ಶಿಸ್ತು ಕ್ರಮ ಜರುಗಿಸಲಾಗುವುದು. 
ನೇಮಕಾತಿ ಮಾಡಿರುವ ಸ್ಥಳದ ಅಥವಾ ಕಚೇರಿಯ ಮಾರ್ಪಾಡಿಗಾಗಿ ಯಾವುದೇ ಮನವಿಗಳನ್ನು ಯಾವುದೇ ಕಾರಣಕ್ಕಾಗಲೀ 

ಪುರಸ್ಕರಿಸಲಾಗುವುದಿಲ್ಲ. 
6. ಈ ನೇಮಕಾತಿಯು ಆಗಿಂದಾಗ್ಗೆ ಜಾರಿಯಲ್ಲಿರುವ ಸೇವಾ ಷರತ್ತುಗಳು, ನಿಯಮ ಮತ್ತು ಆದೇಶಗಳಿಗೆ ಒಳಪಡುತ್ತದೆ ಹಾಗೂ ಸದರಿ 

ಅಭ್ಯರ್ಥಿಗಳು ಕೆ.ಸಿ.ಎಸ್. ಆರ್ ಮತ್ತು ಕೆ. ಸಿ.ಎಸ್ ( ನಡತೆ) ನಿಯಮಗಳು 1966 ರಲ್ಲಿನ ಮತ್ತು ಕೆ. ಸಿ. ಎಸ್ ( ಸಿ. ಸಿ. ಎ ) ನಿಯಮಗಳು 1957 ರಲ್ಲಿನ 

ಹಾಗೂ ಆಗಿಂದಾಗ್ಗೆ ಜಾರಿಗೆ ಬರುವ ಹಾಗೂ ಜಾರಿಯಲ್ಲಿರುವ ಇತರೆ ಸೇವಾ ಷರತ್ತುಗಳಿಗೆ ಮತ್ತು ನಿಬಂಧನೆಗಳಿಗೆ ಒಳಪಡುತ್ತಾರೆ. 
7. ಈ ಆದೇಶ ಮುಟ್ಟಿದ 15 ( ಹದಿನೈದು) ದಿನಗಳ ಅವಧಿಯೊಳಗೆ ಅಭ್ಯರ್ಥಿಯು ಕೆಲಸಕ್ಕೆ ಹಾಜರಾಗತಕ್ಕದ್ದು. ಒಂದು ವೇಳೆ ನಿಗಧಿತ 

ಅವಧಿಯೊಳಗೆ ಕೆಲಸಕ್ಕೆ ಹಾಜರಾಗದಿದ್ದಲ್ಲಿ ಈ ನೇಮಕಾತಿ ರದ್ದಾಗುವುದು ಹಾಗೂ ನೇಮಕಾತಿ ಬಗ್ಗೆ ಅಭ್ಯರ್ಥಿಯು ಯಾವ ಹಕ್ಕನ್ನೂ 

ಹೊಂದಿರುವುದಿಲ್ಲವೆಂದು ತಿಳಿಯತಕ್ಕದ್ದು . 
8. ಅಭ್ಯರ್ಥಿಗಳು ಅವರ ಕಾರ್ಯ, ಕರ್ತವ್ಯ ಮತ್ತು ಪ್ರಕಾರ್ಯಗಳನ್ನು ಶ್ರದ್ಧೆ, ಭಕ್ತಿ ಮತ್ತು ಆಸಕ್ತಿಯಿಂದ ತೃಪ್ತಿಕರವಾಗಿ ಮಾಡತಕ್ಕದ್ದು. 
9. ಅಭ್ಯರ್ಥಿಗಳು ಅವರ ದುರ್ವತ್ರನೆಯಿಂದ, ದುರ್ನಡತೆಯಿಂದ ಹಾಗೂ ಉದಾಸೀನತೆಯಿಂದ ನಿರ್ಲಕ್ಷತೆಯ ನಿಮಿತ್ತ ಸರ್ಕಾರಕ್ಕೆ ಸಂಬಂಧಿಸಿದಂತೆ 

ಉಂಟು ಮಾಡುವ ಎಲ್ಲಾ ರೀತಿಯ ಆರ್ಥಿಕ ನಷ್ಟಗಳನ್ನು ಸರ್ಕಾರಕ್ಕೆ ಸದರಿ ಅಭ್ಯರ್ಥಿಗಳು ಭರಿಸಿಕೊಡಲು ಬದ್ದರಾಗಿರುತ್ತಾರೆ ಹಾಗೂ 

ಹೊಣೆಗಾರರಾಗಿರುತ್ತಾರೆಂದು ತಿಳಿಯತಕ್ಕದ್ದು . 
10 . ಅಭ್ಯರ್ಥಿಗಳು ಅವರ ಕರ್ತವ್ಯಗಳನ್ನು ಪಾಲಿಸುತ್ತಿರುವಾಗ ಅಥವಾ ನೆರೆವೇರಿಸುತ್ತಿರುವಾಗ ಅವರಿಗೆ ಲಭ್ಯವಾಗಬಹುದಾದ ಅಥವಾ 

ದೊರಕಬಹುದಾದ ಅಧಿಕೃತ ಮಾಹಿತಿಗಳನ್ನು ಗುಪ್ತವಾಗಿಟ್ಟು ಅವರ ಗೌಪ್ಯತೆಯನ್ನು ಕಟ್ಟುನಿಟ್ಟಾಗಿ ಕಾಪಾಡತಕ್ಕದ್ದು. 
ಅಭ್ಯರ್ಥಿಗಳು ಸಲ್ಲಿಸಿರುವ ಅಂಕಪಟ್ಟಿಗಳು ಮತ್ತು ಮೀಸಲಾತಿ ಪ್ರಮಾಣ ಪತ್ರಗಳು ಹಾಗೂ ಜಾತಿ ಪ್ರಮಾಣ ಪತ್ರಗಳು ಸಕ್ಷಮ ಪ್ರಾಧಿಕಾರದಿಂದ 
ಸತ್ಯಾಪನೆಗೆ ಒಳಪಡುತ್ತವೆ. 
ಅಭ್ಯರ್ಥಿಯು ತಮ್ಮ ಜಾತಿ, ಜನ್ಮ ದಿನಾಂಕ, ವಿದ್ಯಾರ್ಹತೆ ಇತ್ಯಾದಿಯಾಗಿ ಯಾವುದೇ ವಿಚಾರದಲ್ಲಿ ಅಭ್ಯರ್ಥಿಯು ನೀಡಿರುವ ವಿವರಗಳು 
ಸುಳ್ಳೆಂದಾಗಲೀ ಅಥವಾ ತಪ್ಪೆಂದಾಗಲೀ ತಿಳಿದು ಬಂದಲ್ಲಿ ಅಂತಹ ಅಭ್ಯರ್ಥಿಯ ವಿರುದ್ದ ಭಾರತೀಯ ದಂಡ ಸಂಹಿತೆಯಲ್ಲಿನ ಸೂಕ್ತ ಕಲಂಗಳ 

ಅಡಿಯಲ್ಲಿ ಕ್ರಮ ಕೈಗೊಳ್ಳಲಾಗುವುದು ಹಾಗೂ ಕೆ. ಸಿ. ಎಸ್ ( ಸಿ . ಸಿ. ಎ) ನಿಯಮಗಳು 1957 ರ ಅಡಿಯಲ್ಲಿ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು. 
13 . ಅಭ್ಯರ್ಥಿಗಳು ಸಲ್ಲಿಸಿರುವ ಆಯಾಯ ಮೀಸಲಾತಿ ಪ್ರಮಾಣ ಪತ್ರಗಳ ಆಧಾರದ ಮೇಲೆ ಅಭ್ಯರ್ಥಿಗಳನ್ನು ಆಯಾ ಮೀಸಲಾತಿ category ಯಲ್ಲಿ 

ನೇಮಕ ಮಾಡಿರುವುದರಿಂದ ಸದರಿ ಅಭ್ಯರ್ಥಿಗಳು ಆಯಾಯ ಮೀಸಲಾತಿ category ಗೆ ಸೇರಿದವರೆಲ್ಲವೆಂದು ದೃಢಪಟ್ಟಲ್ಲಿ ಅಂತಹ 

ಅಭ್ಯರ್ಥಿಗಳ ನೇಮಕಾತಿಯನ್ನು ಶಾಶ್ವತವಾಗಿ ಯಾವುದೇ ಸೂಚನೆ ಇಲ್ಲದೇ ರದ್ದುಪಡಿಸಲಾಗುವುದು. 
14. ಅಭ್ಯರ್ಥಿಗಳು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಲ್ಲವೆಂದು ಸತ್ಯಾಪನೆಯಿಂದ ದೃಢಪಟ್ಟಲ್ಲಿ ಅಂತಹ ಅಭ್ಯರ್ಥಿಗಳ 

ನೇಮಕಾತಿಯನ್ನು ಶಾಶ್ವತವಾಗಿ ಯಾವುದೇ ಸೂಚನೆ ಇಲ್ಲದೇ ರದ್ದುಪಡಿಲಾಗುವುದು. 
15. ಅಭ್ಯರ್ಥಿಯು KGID ಯಲ್ಲಿ ಸರ್ಕಾರಿ ವಿಮೆಯನ್ನು ಕಡ್ಡಾಯವಾಗಿ ಕೆಲಸಕ್ಕೆ ಹಾಜರಾದ ಕೂಡಲೇ ಮಾಡತಕ್ಕದ್ದು . 
16. ಅಭ್ಯರ್ಥಿಯು ಕೆಳಕಂಡ ದಾಖಲೆಗಳನ್ನು ತಾವು ಕೆಲಸಕ್ಕೆ ಹಾಜರಾಗುವ ಕಚೇರಿಯಲ್ಲಿ ಆ ಕಚೇರಿಯ ಮುಖ್ಯಸ್ಥರ ಮುಂದೆ ತಪ್ಪದೇ 

ಹಾಜರುಪಡಿಸತಕ್ಕದ್ದು. 
(1) ಅಭ್ಯರ್ಥಿಯು ತಮ್ಮ Passport size ನ ಎರಡು ಇತ್ತೀಚಿನ ಪೋಟೋ 
( 2) ವಿದ್ಯಾರ್ಹತೆಯ ಬಗ್ಗೆ ಏಳನೇ ತರಗತಿ ಮೂಲ ಅಂಕಪಟ್ಟಿ (Original) 
(3) ಜನ್ಮ ದಿನಾಂಕದ ಬಗ್ಗೆ ಮೂಲ T.C ( Original) 
(4) ಸಂಬಂಧಪಟ್ಟ ಸರ್ಕಾರಿ ಜಿಲ್ಲಾ ಸರ್ಜನ್‌ನಿಂದ ನಿಗಧಿತ ನಮೂನೆಯಲ್ಲಿ ಪಡೆದ ವೈದ್ಯಕೀಯ ದೈಹಿಕ ಪ್ರಮಾಣ ಪತ್ರ ( Original) 

(Physical Fitness Certificate ) 
(5) ಅಭ್ಯರ್ಥಿಯು ಕಡೆಯದಾಗಿ ಹಾಜರಾಗಿದ್ದ ಶಾಲೆಯ ಮುಖ್ಯೋಪಾಧ್ಯಾಯರು ನೀಡಿರುವ ನಡತೆ ಪ್ರಮಾಣ ಪತ್ರ ( Original) 

ಅಭ್ಯರ್ಥಿಗಳು ಕೆಳಕಂಡ ನಮೂನೆಗಳನ್ನು ಮತ್ತು ಮುಚ್ಚಳಿಕೆಗಳನ್ನು ಕೆಲಸಕ್ಕೆ ಹಾಜರಾಗುವ ಮುನ್ನ ತಪ್ಪದೇ ಬರೆದು ಕೊಡತಕ್ಕದ್ದು. 
17. ಅಭ್ಯರ್ಥಿಯು ಭಾರತದ ಸಂವಿಧಾನಕ್ಕೆ ಬದ್ಧರಾಗಿರುವ ಬಗ್ಗೆ ಪ್ರತಿಜ್ಞಾ ವಿಧಿಯನ್ನು ಇದಕ್ಕೆ ಲಗತ್ತಿಸಿರುವ ನಮೂನೆಯಲ್ಲಿ ಕೆಲಸಕ್ಕೆ ಹಾಜರಾಗುವ 

ಕಚೇರಿಯಲ್ಲಿ ಆ ಕಚೇರಿಯ ಮುಖ್ಯಸ್ಥರಿಗೆ ಬರೆದು ಕೊಡತಕ್ಕದ್ದು. 
18. ಅಭ್ಯರ್ಥಿಯು ಮದುವೆಯಾಗಿದ್ದಲ್ಲಿ ಒಬ್ಬರೇ ಪತಿ ಅಥವಾ ಪತ್ನಿ ಹೊಂದಿರುವ ಬಗ್ಗೆ ಕೆ.ಸಿ.ಎಸ್ ( ನಡತೆ ) ನಿಯಮಗಳು 1966 ರಲ್ಲಿನ ನಿಯಮ 

28ರ ರೀತ್ಯ ಇದಕ್ಕೆ ಲಗತ್ತಿಸಿರುವ ನಮೂನೆಯಲ್ಲಿರುವ ಘೋಷಣಾ ಪತ್ರವನ್ನು ಕೆಲಸಕ್ಕೆ ಹಾಜರಾಗುವ ಕಚೇರಿಯಲ್ಲಿ ಕಚೇರಿಯ ಮುಖ್ಯಸ್ಥರಿಗೆ 

ಬರೆದುಕೊಡತಕ್ಕದ್ದು. 
19. ಒಂದು ವೇಳೆ ಅಭ್ಯರ್ಥಿಯು ಸಲ್ಲಿಸಿರುವ ಅಂಕಪಟ್ಟಿಗಳು ಮತ್ತು ಮೀಸಲಾತಿ ಪ್ರಮಾಣ ಪತ್ರಗಳು ಹಾಗೂ ಜಾತಿ ಪ್ರಮಾಣ ಪತ್ರಗಳು ಸುಳ್ಳು 

ಅಥವಾ ನಕಲಿ ಎಂದು ದೃಢಪಟ್ಟಲ್ಲಿ ಅಂತಹ ಅಭ್ಯರ್ಥಿಗಳ ಆಯ್ಕೆಯನ್ನು ಮತ್ತು ನೇಮಕಾತಿಯನ್ನು ಶಾಶ್ವತವಾಗಿ ರದ್ದುಪಡಿಸಲಾಗುವುದು 


೪೮೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೭ , ೨೦೧೪ 


ಭಾಗ ೫ 


ಹಾಗೂ ಅಭ್ಯರ್ಥಿಯ ವಿರುದ್ದ ಭಾರತೀಯ ದಂಡ ಸಂಹಿತೆಯಲ್ಲಿನ ಸೂಕ್ತ ಕಲಂಗಳ ಅಡಿಯಲ್ಲಿ ಕ್ರಮ ಕೈಗೊಳ್ಳಲಾಗುವುದು ಹಾಗೂ KCS 
( CCA) ನಿಯಮಗಳು 1957 ರ ಅಡಿಯಲ್ಲಿ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು. ಇದಕ್ಕೆ ಬದ್ದನಾಗಿರುತ್ತೇನೆ ಎಂಬ ಬಗ್ಗೆ ಅಭ್ಯರ್ಥಿಯು 20 /- ರೂ 

ಗಳ ಛಾಪಾ ಕಾಗದದಲ್ಲಿ ಇದಕ್ಕೆ ಲಗತ್ತಿಸಿರುವ ಮುಚ್ಚಳಿಕೆ ನಮೂನೆ-1 ಅನ್ನು ಕೆಲಸಕ್ಕೆ ಹಾಜರಾಗುವ ಮುನ್ನ ಈ ಕಚೇರಿಗೆ ಬರೆದುಕೊಡತಕ್ಕದ್ದು . 
20. ಈ ನೇಮಕಾತಿಗಾಗಿ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳ ಪೈಕಿ ಬೇರೆ ಇನ್ಯಾವುದೇ ಅಭ್ಯರ್ಥಿಯು ಅವರ ಆಯ್ಕೆಯನ್ನು ದಾಖಲೆ ಸಹಿತ establish 

ಮಾಡಿದಲ್ಲಿ ಅಥವಾ ನನ್ನ ನೇಮಕಾತಿಯ ಅಸಿಂಧುವೆಂದು ದಾಖಲೆಗಳ ಸಹಿತ ಸಾಬೀತುಪಡಿಸಿದಲ್ಲಿ ನನ್ನ ನೇಮಕಾತಿಯನ್ನು ಯಾವುದೇ 
ಸೂಚನೆ ಇಲ್ಲದೇ ಶಾಶ್ವತವಾಗಿ ರದ್ದುಗೊಳಿಸಿ ನನ್ನ ಬದಲಿಗೆ ಬೇರೊಬ್ಬರನ್ನು ಆಯ್ಕೆ ಮಾಡಬಹುದು ಎಂಬ ಬಗ್ಗೆ ಅಭ್ಯರ್ಥಿಯು 20/- ರೂ 

ಛಾಪಾ ಕಾಗದದಲ್ಲಿ ಇದಕ್ಕೆ ಲಗತ್ತಿಸಿರುವ ಮುಚ್ಚಳಿಕೆ ನಮೂನೆ- 2 ಅನ್ನು ಹಾಜರಾಗುವ ಮುನ್ನ ಈ ಕಚೇರಿಗೆ ಬರೆದುಕೊಡತಕ್ಕದ್ದು. 
21, ಒಂದು ವೇಳೆ ನಾನು ಈ ಇಲಾಖೆಯಲ್ಲಿ ಜವಾನರೆಂದು ನೇಮಕಾತಿ ಹೊಂದುವ ಮೊದಲು ಅಥವಾ ನಾನು ಜವಾನರೆಂದು ನೇಮಕಾತಿ ಹೊಂದಿ 

ಈ ಇಲಾಖೆಯಲ್ಲಿ ಜವಾನರಾಗಿ ಸರ್ಕಾರಿ ಕೆಲಸಕ್ಕೆ ಹಾಜರಾದ ದಿನಾಂಕದ ನಂತರ ನಾನು ಸರ್ಕಾರಿ ಸೇವೆಯಿಂದ ಶಾಶ್ವತವಾಗಿ ನಿರ್ಗಮಿಸುವ 
ದಿನಾಂಕದವರೆಗಿನ ಅವಧಿಯಲ್ಲಿ ಅಂದರೆ ನಾನು ಈ ಇಲಾಖೆಯಲ್ಲಿ ಸರ್ಕಾರಿ ನೌಕರನಾಗಿರುವ ಅವಧಿಯಲ್ಲಿ ಈ ನೇಮಕಾತಿಗಾಗಿ ಅರ್ಜಿ 
ಸಲ್ಲಿಸಿರುವ ಅಭ್ಯರ್ಥಿಗಳ ಪೈಕಿ ಬೇರೆ ಇನ್ಯಾವುದೇ ಅಭ್ಯರ್ಥಿಯಾಗಲೀ ಅಥವಾ ಬೇರೆ ಇನ್ಯಾವುದೇ ಸಾರ್ವಜನಿಕರಾಗಲೀ ದಾಖಲೆಗಳ ಸಹಿತ 
ಸಕಾರಣಗಳೊಂದಿಗೆ ನಾನು ಏಳನೇ ತರಗತಿಯಲ್ಲಿ ತೇರ್ಗಡೆ ಹೊಂದಿಲ್ಲವೆಂದಾಗಲೀ ಅಥವಾ ನಾನು ಸಲ್ಲಿಸಿರುವ ಏಳನೇ ತರಗತಿ ಅಂಕಪಟ್ಟಿಯು 
ನಕಲಿ ( ಬೋಟ್ಟಿ) ಎಂದಾಗಲೀ ದಾಖಲೆಗಳ ಸಹಿತ ಸಾಬೀತುಪಡಿಸಿದಲ್ಲಿ ನನ್ನ ಆಯ್ಕೆಯನ್ನು ಮತ್ತು ಈ ನನ್ನ ನೇಮಕಾತಿಯನ್ನು ಯಾವುದೇ 
ಕಾರಣ ನೀಡದೇ ಯಾವುದೇ ಘಳಿಗೆಯಲ್ಲಾದರೂ ಶಾಶ್ವತವಾಗಿ ರದ್ದುಪಡಿಸುವುದಕ್ಕೂ ಹಾಗೂ ಯಾವುದೇ ಕಾರಣ ನೀಡದೇ ಅಥವಾ 
ಯಾವುದೇ ನೋಟೀಸ್ ನೀಡದೇ ನನ್ನನ್ನು ಸರ್ಕಾರಿ ಸೇವೆಯಿಂದ ಶಾಶ್ವತವಾಗಿ ವಜಾ ಮಾಡುವುದಕ್ಕೂ ನಾನು ಒಪ್ಪಿರುತ್ತೇನೆ ಎಂಬ ಬಗ್ಗೆ 
ಅಭ್ಯರ್ಥಿಯು 20/ - ರೂ . ಛಾಪಾ ಕಾಗದದಲ್ಲಿ ಇದಕ್ಕೆ ಲಗತ್ತಿಸಿರುವ ಮುಚ್ಚಳಿಕೆ ನಮೂನೆ- 3 ಅನ್ನು ಕೆಲಸಕ್ಕೆ ಹಾಜರಾಗುವ ಮುನ್ನ ಈ ಕಚೇರಿಗೆ 
ಬರೆದುಕೊಡತಕ್ಕದ್ದು. 
ಸರ್ಕಾರದವರು ಈ ಹಿಂದೆ ಜಾರಿಯಲ್ಲಿದ್ದ ನಿವೃತ್ತಿ ಪಿಂಚಣಿ ಸೌಲಭ್ಯ ಯೋಜನೆಗೆ ಬದಲಾಗಿ ದಿನಾಂಕ: 01 - 04 - 2006 ರಿಂದ ಜಾರಿಗೆ 
ಬರುವಂತೆ ಸರ್ಕಾರದ ಆದೇಶ ಸಂಖ್ಯೆ: FD ( SPL)-04 PET 2005 ದಿನಾಂಕ: 31 - 03 - 2006 ರ ಆದೇಶದಲ್ಲಿ ಹೊಸದಾಗಿ New defined 
Contributory Pension Scheme ಎಂಬ ಹೊಸ ಪಿಂಚಣಿ ಯೋಜನೆಯನ್ನು ಜಾರಿಗೆ ತಂದಿರುತ್ತಾರೆ. ಈ ಹೊಸ ಪಿಂಚಣಿ ಯೋಜನೆಯಿಂದ 
ದಿನಾಂಕ: 01 - 04 - 2006 ರಿಂದ ಅಥವಾ ತದನಂತರ ನೇಮಕಾತಿ ಹೊಂದಿದ ಎಲ್ಲಾ ರಾಜ್ಯ ಸರ್ಕಾರಿ ನೌಕರರಿಗೆ ಅನ್ವಯಿಸುತ್ತದೆ ಎಂದು 
ಆದೇಶ ಮಾಡಿರುತ್ತಾರೆ. ಆದ್ದರಿಂದ ಈ ಜಿಲ್ಲೆಯಲ್ಲಿ ನೇಮಕ ಹೊಂದಿದ ಸದರಿ ನೌಕರರು ದಿನಾಂಕ: 31- 03 -2006 ರ ಸದರಿ ಸರ್ಕಾರದ 
ಆದೇಶದನ್ವಯ ಹೊಸ ಪಿಂಚಣಿ ಯೋಜನೆಗೆ ಒಳಪಡುತ್ತಾರೆಂದು ಈ ಮೂಲಕ ಆದೇಶಿಸಿದೆ ಹಾಗೂ ದಿನಾಂಕ: 31- 03 - 2006 ರ ಸದರಿ 
ಸರ್ಕಾರದ ಆದೇಶದಲ್ಲಿನ ನಿರ್ದೇಶನಕ್ಕೆ ಸದರಿ ನೌಕರರು ಬದ್ದರಾಗಿರತಕ್ಕದ್ದು. 

ನೇಮಕಾತಿ ಪ್ರಾಧಿಕಾರಿ ಹಾಗೂ 
PR. 29 

ಜಿಲ್ಲಾ ನೋಂದಣಾಧಿಕಾರಿಗಳು 
SC.15 

ಕೊಡಗು ಜಿಲ್ಲೆ ಮಡಿಕೇರಿ. 
ಜಿಲ್ಲಾಧಿಕಾರಿಯವರ ಕಛೇರಿ, ತುಮಕೂರು ಜಿಲ್ಲೆ. ತುಮಕೂರು 
ನಂ .ವಿಎಎಸ್. ಸಿಆ‌ :266/10 - 11 , ತುಮಕೂರು, ದಿನಾಂಕ: 22 /02 /2014 

- ಅಧಿಕೃತ ಜ್ಞಾಪನ 
ವಿಷಯ : ತುಮಕೂರು ಜಿಲ್ಲೆಯ ಕಂದಾಯ ಘಟಕದಲ್ಲಿ ಖಾಲಿ ಇರುವ ಗ 

ಹುದ್ದೆಗಳಿಗೆ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡುವ ಕುರಿತು: 
ಉಲ್ಲೇಖ: -1 : ಸರ್ಕಾರದ ಆದೇಶ ಸಂಖ್ಯೆ ಸಿಆಸುಇ 128 ಸೆನೆನಿ 2006, ದಿನಾಂಕ; - 01.08.2009 

2 … ಸರ್ಕಾರದ ಪತ್ರ ಸಂಖ್ಯೆ.ಕಂಇ 04 ಬಿಎಸ್ಸಿ 2011 , ದಿನಾಂಕ: - 25. 02 . 2011 
3 : ಸರ್ಕಾರದ ಆದೇಶ ಸಂಖ್ಯೆ ಕಂಇ 33 ಡಿಎಸ್ ಪಿ 2012 , ದಿನಾಂಕ:- 05 . 06.2012 
4 : ಸರ್ಕಾರದ ಸುತ್ತೋಲೆ ಸಂಖ್ಯೆ ಕಂಇ 100 ಬಿಎಸ್ಸಿ 2011 , ದಿನಾಂಕ:- 29.06. 2012 
5 : ಈ ಕಛೇರಿಯ ಆಧಿಸೂಚನೆ ಸಂಖ್ಯೆ ಗ್ರಾ . ಲೆ ಸಿಬ್ಬಂದಿ.ಸಿಆರ್‌. 26610 - 11, 

ದಿನಾಂಕ:- 30 .07.2012 
6 : ಈ ಕಛೇರಿಯ ತಿದ್ದುಪಡಿ ಅಧಿಸೂಚನೆ ಸಂಖ್ಯೆ ಗ್ರಾ . ಲೆ ಸಿಬ್ಬಂದಿ.ಸಿಆರ್‌. 266/10 - 11 , 

ದಿನಾಂಕ: - 07. 08. 2012 
7 : ಈ ಕಛೇರಿಯ ಪಕಟಣೆ ಸಂಖ್ಯೆ ಗ್ರಾ . ಲೆ ಸಿಬ್ಬಂದಿ. ಸಿಆರ್‌. 266/10 - 11 , ದಿನಾಂಕ: 

26.08.2013 ಮತ್ತು 04.09.2013 
8 : ಈ ಕಛೇರಿಯ ಅಧಿಸೂಚನೆ ಸಂಖ್ಯೆ ಗಾ . ಲೆ ಸಿಬ್ಬಂದಿ.ಸಿಆರ್‌. 26610 - 11 , 

ದಿನಾಂಕ:- 20. 09.2013( ಅಂತಿಮ ಆಯ್ಕೆ ಪಟ್ಟಿ ಮತ್ತು ಕಾಯ್ದಿರಿಸಲಾದ ಪಟ್ಟಿ) 


೦೦ 


೦೦ 


೦೦ 


೦೦ 


00 


8 


6 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮಾರ್ಚ್ ೨೭, ೨೦೧೪ 


೪೮೩ 


ಸರ್ಕಾರದ ಉಲ್ಲೇಖ (2)ರ ಪತ್ರದಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಖಾಲಿ ಇರುವ ಗ್ರಾಮಲೆಕ್ಕಿಗರ ಹುದ್ದೆಗಳನ್ನು ಭರ್ತಿ 
ಮಾಡಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲು ಸರ್ಕಾರ ಅನುಮೋದನೆಯನ್ನು ನೀಡಿದೆ. ಅದರಂತೆ ನೇಮಕಾತಿ ಪ್ರಕ್ರಿಯೆಯನ್ನು 
ಉಲ್ಲೇಖ(1) ( 2 ) ಮತ್ತು ( 4) ರ ಅನ್ವಯ ಹಾಗೂ ಕರ್ನಾಟಕ ನಾಗರಿಕ ಸೇವೆ ( Revenue Sub ordinate Branch) ( Cadre and 
Recruitment) (Amendment) ನಿಯಮಗಳು , 2009ರಂತೆ ಉಲ್ಲೇಖ( 6) ರ ತಿದ್ದುಪಡಿ ಅಧಿಸೂಚನೆಯಲ್ಲಿ ತಿಳಿಸಿರುವಂತೆ ತುಮಕೂರು 

ದಲ್ಲಿ ಉಲ್ಲೇಖ( 6) ರ ತಿದ್ದುಪಡಿ ಅಧಿಸೂಚನೆ ಹೊರಡಿಸಲಾದ ದಿನಾಂಕದಂದು ಖಾಲಿ ಇದ್ದ 81 
ಗ್ರಾಮಲೆಕ್ಕಿಗರ ಹುದ್ದೆ ಹಾಗೂ ಸರ್ಕಾರ ಉಲ್ಲೇಖ( 3) ರ ಆದೇಶದಲ್ಲಿ ಹೊಸ ನಾಡ ಕಛೇರಿಗಳಿಗೆ ಸೃಜಿಸಲಾಗಿರುವ 20 ಗ್ರಾಮಲೆಕ್ಕಿಗರ 
ಹುದ್ದೆಗಳು ಸೇರಿ ಒಟ್ಟು 101 ಗ್ರಾಮಲೆಕ್ಕಿಗರ ಹುದ್ದೆಗಳಿಗೆ ನೇರ ನೇಮಕಾತಿಯ ಮೂಲಕ ಭರ್ತಿಗೊಳಿಸಲು ಗ್ರಾಮಲೆಕ್ಕಿಗರ ನೇರ 
ನೇಮಕಾತಿ ಪ್ರಾಧಿಕಾರದ ನಿರ್ಣಯದಂತೆ ಕ್ರಮ ಕೈಗೊಳ್ಳಲಾಗಿದೆ. 

- ತುಮಕೂರು ಜಿಲ್ಲಾ ಕಂದಾಯ ಘಟಕದಲ್ಲಿ ಖಾಲಿ ಇದ್ದ 101 ಗ್ರಾಮಲೆಕ್ಕಿಗರ ಹುದ್ದೆಗಳನ್ನು ಭರ್ತಿ ಮಾಡಲು ಅನ್‌ಲೈನ್ ಮೂಲಕ ಸ್ವೀಕೃತವಾದ 
ಅರ್ಜಿಗಳಲ್ಲಿ 1:5 ಅನುಪಾತ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು 29.09 .2012ರಂದು ಪ್ರಕಟಿಸಿ ಸದರಿ ಪಟ್ಟಿಯಲ್ಲಿನ ಅಭ್ಯರ್ಥಿಗಳ ಮೂಲ ದಾಖಲೆಯನ್ನು 
ಪರಿಶೀಲಿಸಲಾಗಿದೆ. ಅಂಗವಿಕಲ ಅಭ್ಯರ್ಥಿಗಳಿಗೆ ಸಂಬಧಿಸಿದಂತೆ ಒಬ್ಬ ಅಭ್ಯರ್ಥಿಯು 1:5 ರಲ್ಲಿ ಲಭ್ಯರಾಗದ ಕಾರಣ Ranking list ನಿಂದ 
ಮೆರಿಟ್ ನಂತೆ ಮೂಲ ದಾಖಲೆ ಪರಿಶೀಲನೆಗೆ ಒಳಪಡಿಸಿದ್ದು , ನಂತರದಲ್ಲಿ ದಿನಾಂಕ:- 26 .08.2013ರಂದು ಪಕಟಣೆಯೊಂದಿಗೆ 1:1 Provisional 
Selection list & Waiting list ಅನ್ನು ಹೊರಡಿಸಿ ದಿನಾಂಕ. 26.08.2013 ರಿಂದ 02.09 .2013ರ ವರೆಗೆ ಅಭ್ಯರ್ಥಿಗಳಿಂದ ಆಕ್ಷೇಪಣೆ / ತಕರಾರು ಇದ್ದಲ್ಲಿ 
ಸಲ್ಲಿಸುವಂತೆ ತಿಳಿಸಲಾಗಿತ್ತು. ದಿನಾಂಕ.26.08 .2013 ರಿಂದ 02 .09.2013ರ ಅವಧಿಯಲ್ಲಿ ಸ್ವೀಕೃತವಾಗಿರುವ ಆಕ್ಷೇಪಣೆ / ತಕರಾರು ಕುರಿತು ಪರಿಶೀಲಿಸಿ 
ವಿಲೇವಾರಿ ಮಾಡಲಾಗಿದೆ. ಅರ್ಹ ಅಭ್ಯರ್ಥಿಗಳ ಆಯ್ಕೆ ಪಟ್ಟಿಯನ್ನು ಮೆರಿಟ್ ಮತ್ತು ಮೀಸಲಾತಿ ಆಧಾರದ ಮೇರೆಗೆ 101 ಅಭ್ಯರ್ಥಿಗಳ ಅಂತಿಮ ಆಯ್ಕೆ 
ಪಟ್ಟಿಯನ್ನು ಮತ್ತು ಕಾಯ್ದಿನಿರಿದ ಪಟ್ಟಿಯನ್ನು ಜಿಲ್ಲಾಧಿಕಾರಿಯವರ ವೆಬ್ ಸೈಟ್ www .tumkur.nic.in ರಲ್ಲಿ ಉಲ್ಲೇಖ(8) ರ ಅಧಿಸೂಚನೆಯೊಂದಿಗೆ 
ಪ್ರಚುರಪಡಿಸಲಾಗಿದ್ದು, ಅಂತಿಮ ಆಯ್ಕೆ ಪಟ್ಟಿಯಲ್ಲಿನ ಅಭ್ಯರ್ಥಿಗಳ ಪೈಕಿ ಮೂಲ ದಾಖಲೆಗಳನ್ನು ಸಲ್ಲಿಸಿರುವ ಅಭ್ಯರ್ಥಿಗಳಲ್ಲಿ ಮೂಲ ದಾಖಲೆಗಳ 
ಪರಿಶೀಲನಾ ವರದಿ ಬಂದಿರುವ ಹಾಗೂ ಪೂರ್ಣ ಪ್ರಮಾಣದಲ್ಲಿ ನೈಜತಾ ವರದಿ ಬಂದಿರುವ ಈ ಕೆಳಕಾಣಿಸಿರುವ ಅಭ್ಯರ್ಥಿಗಳನ್ನು ತುಮಕೂರು 
ಜಿಲ್ಲಾ ಕಂದಾಯ ಘಟಕದಲ್ಲಿನ ಗ್ರಾಮಲೆಕ್ಕಿಗರ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಲು ಹೊರಡಿಸಲಾದ ಅಧಿಸೂಚನೆ / ಪ್ರಕಟಣೆಗಳ 
ವಿರುದ್ಧ ರಾಜ್ಯದ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ದಾಖಲಾಗಿರುವ ರಿಟ್ ಪಿಟಿಷನ್ ನಂ . 41070 - 41071ರಲ್ಲಿ ಮಾನ್ಯ ಉಚ್ಚ 
ನ್ಯಾಯಾಲಯದ ಮುಂದಿನ ಆದೇಶಕ್ಕೆ ಈ ನೇಮಕಾತಿ ಆದೇಶ ಒಳಪಟ್ಟು ನೇಮಕಾತಿ ಮಾಡಲಾಗಿದೆ. 

ಈ ಆದೇಶದಲ್ಲಿನ ಕ್ರಮ ಸಂಖ್ಯೆ: 01 ರಿಂದ 02 ರಲ್ಲಿ ಹೆಸರಿಸಿರತಕ್ಕೆ ಆಯ್ಕೆಯಾದ ಅಭ್ಯರ್ಥಿಗಳನ್ನು ಗ್ರಾಮಲೆಕ್ಕಾಧಿಕಾರಿ 
ಹುದ್ದೆಯ ರೂ .11600 - 200 -12000 - 250 -13000 - 300 - 14200 - 350 - 15600 - 400 -17200 - 450 -19000 - 500 - 21000 ವೇತನ ಶ್ರೇಣಿಯಲ್ಲಿ 
ಅವರ ಹೆಸರಿನ ಎದುರು ನಮೂದಿಸಿರುವ ಕಂದಾಯ ವೃತ್ತಗಳಿಗೆ ಈ ಕೆಳಕಂಡ ನಿಬಂಧನೆಗಳನುಸಾರ ನೇಮಕಾತಿ ಮಾಡಿ ಆದೇಶ 
ಹೊರಡಿಸಿದೆ. 


ಕ್ರ ಸಂ. 


ಅಭ್ಯರ್ಥಿಯ ಹೆಸರು ಮತ್ತು ವಿಳಾಸ 


ಗ್ರಾಮಲೆಕ್ಕಿಗರ ಹುದ್ದೆಗೆ ನೇಮಕ 
ಮಾಡಲಾದ ತಾಲ್ಲೂಕು ಹಾಗೂ ಸ್ಥಳ | 


ಕರ್ತವ್ಯದ ಮೇಲೆ 
ಹಾಜರಾಗಬೇಕಾದ 

ಕಛೇರಿ 


ಶ್ರೀ ಎನ್. ಗಂಗರಾಜು ಬಿನ್ ನಾರಾಯಣಸ್ವಾಮಿ , 
ನಂ . 93, ಬೈರದೇನಹಳ್ಳಿ, 

ಕಲಿದೇವಪುರ ವೃತ್ತ, 

ತಹಶೀಲ್ದಾರರ ಕಛೇರಿ, 
ಅಲೂರು ದುಡ್ಡನಹಳ್ಳಿ (ಅಂಚೆ) 

ಕೊಡಿಗೇನಹಳ್ಳಿ ಹೋಬಳಿ, 

ಮಧುಗಿರಿ ತಾಲ್ಲೂಕು . 
ದೇವನಹಳ್ಳಿ ತಾಲ್ಲೂಕು, 

ಮಧುಗಿರಿ ತಾಲ್ಲೂಕು 
ಬೆಂಗಳೂರು ಗ್ರಾಮಾಂತರ - 562110 
ಕುಮಾರಿ , ಆರ್. ಅಕ್ಷತಾ ಬಿನ್ ರಾಮಕೃಷ್ಣಪ್ಪ, 

ಗೌಡಗೆರೆ ವೃತ್ತ, 

ತಹಶೀಲ್ದಾರರ ಕಛೇರಿ, 
ಕೆ. ಜನತಾ ಕಾಲೋನಿ, ಬಿಡದಿ ಹೋಬಳಿ , ರಾಮನಗರ | ಗೌಡಗೆರೆ ಹೋಬಳಿ, 

ಶಿರಾ ತಾಲ್ಲೂಕು. 
ತಾಲ್ಲೂಕು, ರಾಮನಗರ ಜಿಲ್ಲೆ - 562109 

ಶಿರಾ ತಾಲ್ಲೂಕು . 
ಷರತ್ತುಗಳು : 
01. ನೇಮಕವಾದ ಅಭ್ಯರ್ಥಿಗಳು ಈ ಆದೇಶ ದಿನಾಂಕದಿಂದ 15 ದಿವಸಗಳೊಳಗಾಗಿ ಅವರ ಹೆಸರಿನ ಮುಂದೆ ಸೂಚಿಸಿರತಕ್ಕ 

ತಾಲ್ಲೂಕು ತಹಸೀಲ್ದಾರ್‌. ರವರ ಸಮಕ್ಷಮದಲ್ಲಿ ಕರ್ತವ್ಯಕ್ಕೆ ಹಾಜರಾಗತಕ್ಕದ್ದು. 
02. ಅಭ್ಯರ್ಥಿಯು ತನ್ನ ಹುಟ್ಟಿದ ದಿನಾಂಕ , ಶೈಕ್ಷಣಿಕ ಅರ್ಹತೆಗಳ ಪ್ರಮಾಣ ಪತ್ರ ಹಾಗೂ ಸಕ್ಷಮ ಪ್ರಾಧಿಕಾರದಿಂದ ನೀಡಲ್ಪಟ್ಟ 

ಮೀಸಲಾತಿ ಪ್ರಮಾಣ ಪತ್ರ ( ಮೀಸಲಾತಿಯಡಿ ಆಯ್ಕೆಯಾದ ಅಭ್ಯರ್ಥಿಗಳು ಮಾತ) ಹಾಗೂ ಅಭ್ಯರ್ಥಿಯು 


೪೮೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೭, ೨೦೧೪ 


ಭಾಗ ೫ 


ವಾಸಿಸುತ್ತಿರುವ ಕ್ಷೇತ, ಸಂಬಂಧಿಸಿದ ಕನಿಷ್ಟ ಇಬ್ಬರು ಗಣ್ಯವ್ಯಕ್ತಿಗಳಿಂದ ನೀಡಲ್ಪಟ್ಟ ನಡತೆ ಪ್ರಮಾಣ ಪತ್ರ ಇವು ಗಳ ಮೂಲ 
ಪ್ರತಿಗಳನ್ನು ಕರ್ತವ್ಯಕ್ಕೆ ಹಾಜರಾಗುವ ಸಂದರ್ಭದಲ್ಲಿ ತಹಶೀಲ್ದಾರ್ ಇವರಿಗೆ ನೀಡತಕ್ಕದ್ದು . ಅಭ್ಯರ್ಥಿಯ ಗುರುತಿನ ಬಗ್ಗೆ 
ನಿಕರವಾಗಿ ಪರಿಶೀಲಿಸಿಕೊಂಡ ನಂತರ ಕರ್ತವ್ಯಕ್ಕೆ ತೆಗೆದುಕೊಳ್ಳಲು ತಹಶೀಲ್ದಾರ್‌ ಇವರಿಗೆ ಸೂಚಿಸಿದೆ. 
ಅಭ್ಯರ್ಥಿಗಳು ಕೆಲಸಕ್ಕೆ ಹಾಜರಾದ ದಿನಾಂಕದಿಂದ 2 ವರ್ಷಗಳ ಅವಧಿಗೆ ಪರಿವೀಕ್ಷಣಾ (ಪ್ರೊಬೇಷನರಿ) ಅವಧಿಯಲ್ಲಿದ್ದು 
ಅವರು ಈ ಅವಧಿಯಲ್ಲಿ ಕೆಳಗೆ ನಮೂದಿಸಿರುವ ಇಲಾಖಾ ಪರೀಕ್ಷೆಗಳಲ್ಲಿ ತೇರ್ಗಡೆಯಾಗತಕ್ಕದ್ದು. (1) ಅಕೌಂಟ್ಸ್ 
ಲೋಯರ್( 2) ರೆವಿನ್ಯೂ ಲೋಯರ್( 3 ) ಕನ್ನಡ ಭಾಷಾ ಪರೀಕ್ಷೆ ( ಎಸ್‌ಎಸ್‌ಎಲ್‌ಸಿ ಯಲ್ಲಿ ಕನ್ನಡ ಭಾಷೆಯನ್ನು ಪ್ರಥಮ 
ಅಥವಾ ದ್ವಿತೀಯ ಭಾಷೆಯಾಗಿ ತೆಗೆದುಕೊಳ್ಳದಿದ್ದಲ್ಲಿ, ಕನ್ನಡ ಭಾಷೆ ಪರೀಕ್ಷೆಯನ್ನು ಪಾಸು ಮಾಡತಕ್ಕದ್ದು. ) ಈ ಅವಧಿಯಲ್ಲಿ 
ನಿಗದಿತ ಇಲಾಖಾ ಪರೀಕ್ಷೆಗಳನ್ನು ಪಾಸು ಮಾಡದಿದ್ದಲ್ಲಿ ಅಥವಾ ಕೆಲಸ ಕಾರ್ಯಗಳು ತೃಪ್ತಿಕರವಾಗಿರದಿದ್ದಲ್ಲಿ ಅವರನ್ನು 
ಸೇವೆಯಿಂದ ಕರ್ನಾಟಕ ನಾಗರೀಕ ಸೇವಾ ( ಪರಿವೀಕ್ಷಣಾ) ನಿಯಮಗಳು 1977 ನಿಯಮ 6 (1) ರಂತೆ ಸೇವೆಯಿಂದ 

ತೆಗೆದುಹಾಕಲಾಗುವು ದು . 
04. ಈ ನೇಮಕಾತಿಯು ಸಂಪೂರ್ಣ ತಾತ್ಕಾಲಿಕವಾಗಿದ್ದು ಸರ್ಕಾರವು ಇಚ್ಚಿಸಿದಲ್ಲಿ ಅಥವಾ ಹುದ್ದೆಗಳು ರದ್ದಾದಲ್ಲಿ ಅಥವಾ 

ಸಿಂಧುತ್ವದ ನೈಜತೆ ಸಾಬೀತಾಗದಿದ್ದಲ್ಲಿ ಅಥವಾ ಸುಳ್ಳು ಮಾಹಿತಿ ನೀಡಿ, ಉದ್ಯೋಗ ಪಡೆದಿರುವುದು ಕಂಡು ಬಂದಲ್ಲಿ 

ಅವರನ್ನು ಯಾವುದೇ ಸಮಯದಲ್ಲಿ ಯಾವುದೇ ಮುನ್ಸೂಚನೆ ಇಲ್ಲದೆ ಸೇವೆಯಿಂದ ತೆಗೆದು ಹಾಕಲಾಗುವುದು. 
05 . ಅಭ್ಯರ್ಥಿಯು ಸೇವೆಗೆ ಹಾಜರಾಗುವ ಸಂದರ್ಭದಲ್ಲಿ ಭಾರತ ಸಂವಿಧಾನದ ರೀತ್ಯಾ " ನಿಷ್ಠೆಯ ಪ್ರಮಾಣ ವಚನ " 

ಸ್ವೀಕರಿಸತಕ್ಕದ್ದು. 
06 . ಅಭ್ಯರ್ಥಿಗಳು ಸರ್ಕಾರದ ಸಕ್ಷಮ ಜಿಲ್ಲಾ ವೈದ್ಯಕೀಯ ಪ್ರಾಧಿಕಾರದಿಂದ ಪಡೆದಿರುವ ದೈಹಿಕ ಅರ್ಹತಾ ಪ್ರಮಾಣ ಪತ್ರವನ್ನು 

ಕರ್ತವ್ಯಕ್ಕೆ ಹಾಜರಾದ ಸಂದರ್ಭದಲ್ಲಿ ತಹಶೀಲ್ದಾರ್‌ ಇವರಿಗೆ ಸಲ್ಲಿಸತಕ್ಕದ್ದು . 
07 . ಸರ್ಕಾರದ ಸುತ್ತೋಲೆ ಸಂ ಕಂಇ 54 ಬಿಎಸ್ಸಿ 2007 ದಿನಾಂಕ 27.03. 2007ರ ಅನ್ವಯ ಅಂತರ ಜಿಲ್ಲಾ ವರ್ಗಾವಣೆಗೆ 

ತುಮಕೂರು ಜಿಲ್ಲೆಯಲ್ಲಿ ಕನಿಷ್ಟ ಪಕ್ಷ 05 ವರ್ಷಗಳ ಸೇವೆಯನ್ನು ಕಡ್ಡಾಯವಾಗಿ ಪೂರೈಸತಕ್ಕದ್ದು. 
08, ಅಭ್ಯರ್ಥಿಗಳು ಉದ್ಯೋಗ ವಿನಿಮಯ ಕೇಂದ್ರದಲ್ಲಿ ನೋಂದಾಯಿಸಿದ್ದಲ್ಲಿ , ಗುರುತಿನ ಚೀಟಿಯನ್ನು ತಹಶೀಲ್ದಾರರು 

ಅಭ್ಯರ್ಥಿಗಳಿಂದ ಪಡೆದು ಉದ್ಯೋಗ ವಿನಿಮಯ ಕೇಂದಕ್ಕೆ ಸರಂಡರ್‌ ಮಾಡುವುದು. 
09 . ಅಭ್ಯರ್ಥಿಗಳು ಕರ್ನಾಟಕ ನಾಗರಿಕ ಸೇವಾ ನಿಯಮಾವಳಿಗಳು 1958 ಕರ್ನಾಟಕ ನಾಗರಿಕ ಸೇವಾ ( ಸಿಸಿಎ) ನಿಯಮಾವಳಿ 

1957 ಕರ್ನಾಟಕ ನಾಗರಿಕ ಸೇವಾ ನಡತೆ ನಿಯಮಾವಳಿ 1966 ಹಾಗೂ ಕಾಲಕಾಲಕ್ಕೆ ಸರ್ಕಾರದಿಂದ ಹೊರಡಿಸಲಾಗುವ 

ಇತರೆ ನಿಯಮಾವಳಿಗಳಿಗೆ ಬದ್ಧರಾಗಿರುತ್ತಾರೆ. 
10. ಇದು ನೇರ ನೇಮಕಾತಿ ಹುದ್ದೆ ಆದ ಕಾರಣ ಅಭ್ಯರ್ಥಿಯು ಸೇವೆಗೆ ಸೇರಿದ ದಿನಾಂಕದಿಂದ ಜೇಷ್ಠತೆಯನ್ನು 

ಪರಿಗಣಿಸಲಾಗುವು ದು . 
11 . ಗ್ರಾಮಲೆಕ್ಕಿಗರ ಹುದ್ದೆಗೆ ನೇಮಕಾತಿ ಹೊಂದಿರುವು ದರಿಂದ ಅಭ್ಯರ್ಥಿಯು ಕರ್ತವ್ಯಕ್ಕೆ ಹಾಜರಾಗುವಾಗ ರೂ .1000 - 00 

(ರೂಪಾಯಿಗಳು ಒಂದು ಸಾವಿರ ಮಾತ ) ಭದ್ರತಾ ಠೇವಣಿಯನ್ನು ನಗದು ರೂಪದಲ್ಲಾಗಲೀ , ಅಥವಾ ರಾಷ್ಟ್ರೀಯ 
ಉಳಿತಾಯ ಪತ್ರದ ಮೂಲಕವಾಗಲೀ ಸಂಬಂಧಪಟ್ಟ ತಹಸೀಲ್ದಾರ್‌ರವರಲ್ಲಿ ಹಾಜರುಪಡಿಸತಕ್ಕದ್ದು. ಅಥವಾ ಈ ಮೊತ್ತಕ್ಕೆ 
ಭದ್ರತಾ ಮುಚ್ಚಳಿಕೆ ಪತ್ರವನ್ನು ಛಾಪಾ ಕಾಗದದಲ್ಲಿ ಬರೆಯಿಸಿ ಒಬ್ಬರ ಜಾಮೀನು ಕೊಡತಕ್ಕದ್ದು. ತಹಶೀಲ್ದಾರರು ಈ ಮೊತ್ತದ 

ರಾಷ್ಟ್ರೀಯ ಉಳಿತಾಯ ಪತ್ರದ ಮೂಲಕ ಸರ್ಕಾರಕ್ಕೆ ಪ್ಲೇಸ್ಟ್ ಮಾಡಿಕೊಳ್ಳತಕ್ಕದ್ದು. 
12. ಅಭ್ಯರ್ಥಿಯು ಇಲಾಖೆಯಿಂದ ಕಾಲಕಾಲಕ್ಕೆ ನಿಗದಿಪಡಿಸಿದ ಹಾಗೂ ನಿಗದಿಪಡಿಸಲಾಗುವ ವಿವಿಧ ಪರೀಕ್ಷೆ/ ತರಬೇತಿಗಳನ್ನು 

ಯಶಸ್ವಿಯಾಗಿ ಮುಗಿಸತಕ್ಕದ್ದು . 
ಈಗಾಗಲೇ ಸರ್ಕಾರಿ ಸೇವೆಯಲ್ಲಿರುವ ಹಾಗೂ ಇಲಾಖಾ ಮುಖ್ಯಸ್ಥರ ಮೂಲಕ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳು 
ನಿಯಮಾವಳಿಗಳನ್ನು ಉಲ್ಲಂಘಿಸಿ ಅರ್ಜಿ ಸಲ್ಲಿಸಿರುವುದಿಲ್ಲವೆಂಬ ಬಗ್ಗೆ ಪ್ರಮಾಣ ಪತ್ರವನ್ನು ಸಲ್ಲಿಸತಕ್ಕದ್ದು. ಹಾಗೂ ಮೇಲೆ 

ಸೂಚಿಸಿದ ಕಾರ್ಯಸ್ಥಳಗಳಲ್ಲಿ ವರದಿ ಮಾಡಿಕೊಳ್ಳುವ ಮೊದಲು ಮುಂಚಿನ ಸೇವೆಯಿಂದ ಬಿಡುಗಡೆ ಆದೇಶ ಪಡೆದಿರಬೇಕು. 
14. ಅಭ್ಯರ್ಥಿಗಳು ತಮ್ಮ ಕುಟುಂಬದ ಒಟ್ಟು ಚರ - ಸ್ಥಿರ ಆಸ್ತಿಯ ವಿವರದ ಬಗ್ಗೆ ವರದಿಯನ್ನು ನಿಗಧಿಪಡಿಸಲಾಗಿರುವ 

ನಮೂನೆಯಲ್ಲಿ ಸಲ್ಲಿಸತಕ್ಕದ್ದು . 
15. ಅಭ್ಯರ್ಥಿಗೆ ಕೆಲಸಕ್ಕೆ ಹಾಜರಾಗುವ ಸಂದರ್ಭದಲ್ಲಿ ಪ್ರಯಾಣ ಭತ್ಯೆ ಅಥವಾ ಇತರೆ ಯಾವುದೇ ಭತ್ಯೆಯನ್ನು 

ನೀಡಲಾಗುವು ದಿಲ್ಲ. 
16 . ಈ ನೇಮಕಾತಿ ಆದೇಶದಲ್ಲಿನ ಅಭ್ಯರ್ಥಿಗಳ ವೇತನವನ್ನು ಪ್ರಥಮ ವೇತನ ಡಾ ಮಾಡಲು ಈ ಕಛೇರಿಯ ಆದೇಶ 
ಪಡೆಯದೆ ಡಾ ಮಾಡದಿರಲು ಸಂಬಂಧಪಟ್ಟ ತಹಸೀಲ್ದಾರ್‌ರವರಿಗೆ ಸೂಚಿಸಿದೆ. 

ಕೆ.ಎಸ್. ಸತ್ಯಮೂರ್ತಿ 
PR.27 

- ಜಿಲ್ಲಾಧಿಕಾರಿ, 
SC. 25 

ತುಮಕೂರು ಜಿಲ್ಲೆ. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೭ , ೨೦೧೪ 

೪೮೫ 
ಕರ್ನಾಟಕ ಲೋಕಸೇವಾ ಆಯೋಗ, ಉದ್ಯೋಗಸೌಧ, ಬೆಂಗಳೂರು- 01 . 
ಸಂಖ್ಯೆ : ಇ( 2)2407/ 2013 - 14 / ಪಿಎಸ್‌ಸಿ, ದಿನಾಂಕ:13 - 02 - 2014, 

ಅಧಿಸೂಚನೆ 
ವಿಷಯ : ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ 2011ನೇ ಸಾಲಿನ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ 

ಹುದ್ದೆಗಳ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ದುರಾಚಾರ ಎಸಗಿದ ಅಭ್ಯರ್ಥಿಗಳ ಅಭ್ಯರ್ಥಿತ್ವವನ್ನು ರದ್ದುಪಡಿಸಲಾದ ಬಗ್ಗೆ. 
ಉಲ್ಲೇಖ: 1. ಆಯೋಗದ ಅಧಿಸೂಚನೆ ಸಂಖ್ಯೆ : ಇ ( 2) 870 /2010 - 11 /ಪಿಎಸ್‌ಸಿ, ದಿ : 18 .03.2011. 

2. ಆಯೋಗದ ಅಧಿಕೃತ ಜ್ಞಾಪನ ಸಂಖ್ಯೆ: ಆಡಳಿತ -398 /93 - 94/ ಪಿಎಸ್‌ಸಿ, ದಿ: 14. 07.1993 , 

3 . ಆಯೋಗದ ನಡವಳಿಗಳು ದಿನಾಂಕ: 06 - 01 - 2014 . 
ಆಯೋಗವು ನಡೆಸಿದ ದಿ: 18 .12.2011ರ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಹುದ್ದೆಗಳ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಈ ಕೆಳಕಂಡ ಅಭ್ಯರ್ಥಿಗಳು 
ಪರೀಕ್ಷಾ ಸೂಚನೆಗಳನ್ನು ಉಲ್ಲಂಘಿಸಿ ದುರಾಚಾರ ಎಸಗಿರುವುದು ವಿಚಾರಣಾ ವರದಿಯ ಅನ್ವಯ ಸಾಬೀತಾಗಿದ್ದು, ಅದರಂತೆ ಈ ಕೆಳಕಂಡ ಅಭ್ಯರ್ಥಿಗಳಿಗೆ 
ಕರ್ನಾಟಕ ನಾಗರೀಕ ಸೇವೆಗಳು ( ಸಾಮಾನ್ಯ ನೇಮಕಾತಿ) ನಿಯಮಗಳು 1977ರ ಉಪ ನಿಯಮ 20 ಮತ್ತು ಆಯೋಗದ ಅಧಿಕೃತ ಜ್ಞಾಪನದ ಸಂಖ್ಯೆ : 
ಆಡಳಿತ - 398/93 - 94 / ಪಿಎಸ್‌ಸಿ, ದಿನಾಂಕ:14 - 07 - 1993ರಲ್ಲಿ ಪ್ರದತ್ತವಾದ ಅಧಿಕಾರದ ಮೇರೆಗೆ, ಪಂಚಾಯತ್ ರಾಜ್ ಇಲಾಖೆಯಲ್ಲಿನ ಪಂಚಾಯಿತಿ 

ತ್ಮಕ ಪರೀಕ್ಷೆಗೆ ಅಭ್ಯರ್ಥಿತ್ವವನ್ನು ರದ್ದುಪಡಿಸುವುದಲ್ಲದೇ , ಈ ಅಧಿಸೂಚನೆ ದಿನಾಂಕದಿಂದ ಒಂದು ವರ್ಷದ / ಎರಡು 
ವರ್ಷಗಳ ಅವಧಿಗೆ ಆಯೋಗವು ನಡೆಸುವ ಯಾವುದೇ ಪರೀಕ್ಷೆ/ನೇಮಕಾತಿಗಳಿಗೆ ಹಾಜರಾಗದಂತೆ ಡಿಬಾರ್ ಮಾಡುವ ದಂಡನೆಯನ್ನು ಈ ಮೂಲಕ 
ವಿಧಿಸಿದ್ದು, ಸಂಬಂಧಿತ ಅಭ್ಯರ್ಥಿಗಳ ಮತ್ತು ಇನ್ನಿತರ ಅನ್ವಯಿಸುವ ನೇಮಕಾತಿ/ಆಯ್ಕೆ ಪ್ರಾಧಿಕಾರಗಳ ಮಾಹಿತಿಗಾಗಿ ಈ ಮೂಲಕ ಪ್ರಕಟಿಸಿದೆ. 
ಶ್ರೀ /ಶ್ರೀಮತಿ 

ಶ್ರೀ /ಶ್ರೀಮತಿ 
| 1 | ಮೊಹಮ್ಮದ್ ಅಜರುದ್ದೀನ್ ( 388977) | 10 | ಸಂಜೀವ್ಕುಮಾರ್ ( 435270) 
ಪರಮಾನಂದ ಜೋಗಿ ( 429335) 

ರಮೇಶ್ ಗುರುನಾಥ ಚೌದ್ರಿ (436709 ) 
3 | ಪ್ರಶಾಂತ್ ಜವಳಿ ( 429336) 

ಜುಬೈಲ್ ಇಸ್ಮಾಯಿಲ್ ಸಾಹೇಬ್ ಮುಲ್ಲಾ (436710 ) 
4 | ಶಿವರಾಜ್ ನಾಗಪ್ಪ (435095) 

| ಸತೀಶ್.ಎನ್ (489671 ) 
5 | ಪ್ರಶಾಂತ್‌ (429415) 

ವಿವೇಕಾನಂದ ವೀರಭದ್ರಯ್ಯ ಧಮನೇಮಠ ( 435266 ) 
6 | ಅನುಸೂಯ ( 429439) 

ಶಾರದ. ಎ (505144 ) 
ರಾಜ್ ಕುಮಾರ್ ( 429579 ) 

ಶಿವಾನಂದ (540525) 
8 ವಸಂತ್ (435092) 

ಶಿಲ್ಪಾಜೆ (540528) 
| 9 | ಅಣ್ಣಾರಾವ್ ( 435093) 


ಆಯೋಗದ ಆದೇಶದ ಮೇರೆಗೆ, 
PR. 26 

ಮನೋಜ್ ಕುಮಾರ್ ಮೀನಾ 
SC .30 

ಕಾರ್ಯದರ್ಶಿ, 

ಕರ್ನಾಟಕ ಲೋಕಸೇವಾ ಆಯೋಗ 
KARNATAKA PUBLIC SERVICE COMMISSION , UDYOGA SOUDHA BANGALORE - 1 

_ No. PSC 29 RTB 2011 Dated : 28/12/13 

NOTIFICATION 
In pursuance of this Office Notification No. R (2 )907/ 2011 - 12 /PSC dated: 18 /01/ 12 ,the Provisional Select List of candidates for 
68 posts of ASSISTANT ELECTRICAL INSPECTOR in CHIEF ELECTRICAL INSPECTORATE prepared on the basis of Rule 8 ( 1) of 
Karnataka Civil Services (Direct Recruitment by Competitive Examinations and Selection ) (General) Rules ,2006 , as amended from time 
to time was published vide Notification of even number dated 28 /11/2013 inviting objections ,if any , from candidates within 15 days of 
its publication . The objections received have been examined and the final selection list is here by published for information of the 
candidates . 

Appointing Authority : GOVERNMENT 

Name of the Department : CHIEF ELECTRICAL INSPECTORATE 
SL . NO . NAME OF THE CANDIDATE INT.NO . D _ O _ B 

RESVN . 

QUALIFICATION 
SHAKTHIPRASAD D 

101 25 / 07 / 89 

GM 

B . E [ E & E ] 
T-2 9/2 KPCL COLONY ; 
HOSANGADI; 
KUNDAPURA ; 
UDUPI- 576282 


Best 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೭ , ೨೦೧೪ 


ಭಾಗ ೫ 


INT.NO . 


D _ O _ B 


RESVN . 
GM 


QUALIFICATION 
B .E [E & E ] 


2 


18 /03/ 90 


SL .NO . NAME OF THE CANDIDATE 

AMITH . H . V . 
782 ; EWS; 
SRI SUBRAMANYA ; 
19TH CROSS ; 
KUVEMPUNAGAR ; 
HASSAN -573201 


PRANALI D BHENDE 


65 


21/09/89 


GM /W 


B . E [E & E ] 


876 / 9 


1ST CROSS 
LAKSHMIPURAM 
MYSORE -570004 


ABHINANDAN S . R 


2 


09 /07 /89 


GM 


B . E [ E & E ] 


MARUTHI NILAYA ; 
BEHIND KALVEERA SCHOOL; 
UDAYAGIRI; 
HASSAN ;-573201 


116 


24 /04 /88 


GM /3A / R 


B .E [E & E ] 


SIDDARAJU G 
S / O GIRIGOWDA 
GOPALAPURA 


MYSORE -570008 


99 


25 /09 /89 


GM /W 


B .E [E & E ] 


SANGEETA PURANIK 
2636 SHIVAGANGA 
2ND CROSS MCC B BLOCK 
DAVANGERE-577004 


HASEENA BHANU NA 


38 


19 /07 /88 


GM /W 


B .E [E & E ] 


11- 107 MADEENA MANZIL 
ASHA EXTENTION 
ALUR HASSAN -573213 


8 


RAVEESH MP 


87 


28 / 07 /89 


GM / 3B / R 


B .E [E & E ] 


10 MUDDENAHALLI 


BRAMHASANDRA TUMKUR -572128 


47 


28 /05 /90 


GM /3A / R 


B .E [E & E ] 


KIRAN HC 
158 KATAVEERANAHALLI 
SIRA TUMKUR -572125 


10 


30 / 10 /89 


GM /W 


B .E [E & E ] 


USHARANI TR 

134 
SHANTHIKRUPA; 10TH CROSS 
BATAWADIMAHALAKSHMINAGAR 


TUMKUR - 572103 


ಭಾಗ ೫ 


8052 


SL. NO . 


QUALIFICATION 
B . E [E & E ] 


11 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೭ , ೨೦೧೪ 
NAME OF THE CANDIDATE INT.NO . D _ O _ B 

RESVN . 
RAJU . N . 

81 25 /07 /88 

GM /3A/K 
49 KAGGALIPURA 
SOMANATHAPURA POST 
T .NARASIPURA TALUK 
MYSORE DISTRICT-571120 


203 


19/ 02/ 90 


GM / K 


B .E [E & E ] 


LOHIT KADLASKAR 
WARD NO - 7 
KALAGHATGI 
SENA GALLIKALAGHATGI 
DHARWAD -581204 


13 


22 /08 /90 


GM / W 


B . E [E & E ] 


SHRUTHIK 

113 
KRISHNEGOWDA K .R ; 
SHANTHIGRAMHA POLICE STATION 
SHANTHIGRAMHA HASSAN -573201 


14 


SURENDRA 


124 


09 /06 /87 


GM / 2A / R 


B . E [E & E ] 


1 - 129 YEDTHADY 


UDUPI-576210 


131 


13/02 /89 


GMW 


B .E [E & E ] 


USHANS 
3073 15TH CROSS 
R .P .ROAD NANJANGUD 
KARNATAKA -571301 


16 


194 


01/01/ 90 


GM /ST/R 


B . E [E & E ] 


SUDEEP KUMAR 
FEB -47 BRAMHANARABETTU ; 
HOSOOR VILLAGE 
KARJE POST UDUPI-576215 


100 


05 /06 /88 


GM 


BE (ELECTRICAL) 


SANTHOSHA.S .C 
# 163 SOMASHETTIHALLI 
KANAKATTE 
ARASIKERE HASSAN -573144 


18 


106 


106 


1411189 


14 /11/89 


GM / 3A 


GMIBA 


B .E [E & E ] 


SHIVA PRASAD H .S 

106 
# 187 ; 3RD A CROSS ; 
OPP AYAPPA TEMPLE 
NEAR SRIKANTESHWARA KALYAN MANTAP 
HOSKOTE BENGALURU -562114 


19 


08 /03/90 


GM /2A /W 


B .E [E & E ] 


RADHAMS 

76 
1 ARASIKERE POLICE QUETRES 


ARASIKERE PAVAGADA 


TUMKUR - 572116 


೪೮೮ 


ಭಾಗ ೫ 


SL. NO . 


QUALIFICATION 


20 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೭ , ೨೦೧೪ 
NAME OF THE CANDIDATE INT.NO . D_ O _ B 

RESVN . 
PUTTASWAMY M 

75 16 /07 /85 

GM /3A /R 
EB 533-A 
BOOVANAHALLY 
COLLEGE ROAD HASSAN -573220 


B . E [E & E ] 


21 


64 


10 / 04 / 90 


GM / 2A /W 


B . E [E & E ] 


NAYANA SO 
DOOR NO 201 SRIDEVINILAYA 
NEHRU NAGAR 3RD CROSS 
HLK ROAD CHITRADURGA-577501 


22 


28 


GM /2A /W 


B .E [E & E ] 


DEEPIKA V 

01/ 12/89 
# 17 1ST MAIN (NEAR CITIZEN SCHOOL ) 
SWAMI VIVEKANANDA NAGAR 
HOSKOTE BANGALORE RURAL DISTRICT -562114 


139 


17 /07 /89 


GM /3B / R 


B .E [E & E ] 


VEERESH 
S/O RUDRAYYA HIREMATH ; 
@ POST: DEVAPUR 
SHORAPUR YADGIRI-585290 


01/08 /89 


GM /SC 


B . E [E & E ] 


SACHIN N 

180 
WARD NO . 09 
BEHIND RAVINURSING HOME 
KUMBARA BEDI HOLELKERE ROAD 
CHITRADURGA-577501 


144 


29/05 /89 


GM / 3A /W 


B .E [E & E ] 


VINUTHALAKSHMISR 
210 HEGGERE SANIKERE 
CHALLAKERE 
CHITRADURGA-577522 


SHILPARANI 


191 


22 / 10 /89 


GM /SC / 


B .E (ELECTRICAL) 


LIG -83 KHB COLONY ; SEDAM 
SEDAM GULBARGA-585222 


30 /09/88 


GM /SC 


B . E [E & E ] 


SUDHA . D 

195 
# 211/4 1ST FLOOR 
NARAYANAPPA BLDG 
10TH D CROSS 
SANJEEVAPPA LAYOUT NAGAVARAPALYA 
CV RAMAN NAGAR BANGALORE -560093 


28 


11 


28/07 /89 


GM /2B 


B .E [E & E ] 


ARSHIYA ANJUM 

11 

11 
# 3207 /4 BANNIMANTAP 
B .B MILL ROAD ; 2ND CROSS 
BANNIMANTAP MYSORE-570015 


ಭಾಗ ೫ 


೪೮೯ 


SL. NO . 


QUALIFICATION 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೭ , ೨೦೧೪ 
NAME OF THE CANDIDATE INT. NO . D _ O _ B 

RESVN . 
APARNA RC 

10 /12 /89 

GM 
134 OPP TO KEB 
2ND CROSS JYOTHINAGAR 
SIRA TUMKUR -572137 


B .E [E & E ] 


30 


04 /04 / 89 


2A 


B . E [E & E ] 


DRUVA KUMAR M 

31 
NO 117 MARIPADAGU VILLAGE 
JELAKUNTE POST 
GAURIBIDANUR 


CHIKKABALLAPUR - 561228 


31 


MEENAKSHI 


57 


09/01/ 90 


2A / W 


B . E [E & E ] 


PL. NO . 32 SHIVASHAKTI SADAN 
AKKAMAHADEVI NAGAR 
GADHIGUDI LAYOUT SHAHABAZAR NAKA 


GULBARGA-585101 


32 


ARAVINDA 


02/ 12 /88 


3B 


B .E [E & E ] 


1/505 ; CHANDAPUR 
JAI BHIM NAGAR ROAD 
CHINCHOLI GULBARGA-585305 


33 


31 /07/89 


3B /W 


B . E [ E & E ] 


MEENAXI JUMNAL 

58 
PLOT NO : 60 
TEGGI LAYOUT 
VIDYAGIRI BAGALKOT -587102 


34 


186 


27 / 10 /89 


SC /W 


B .E [E & E ] 


SAPUNA P 
# 1031;7TH CROSS A BLOCK 
DATTAGALLI 
KANAKADASANAGAR 
MYSORE-570022 


35 


74 


10 /07 /89 


GM /2A /R 


BE (ELECTRICAL ) 


PURUSHOTHAM . Y .R 
# 406 NEAR KARIYAMMA TEMPLE 
YALANADU C .N .HALLI TUMKUR -572218 


36 


30 /10 /89 


SC 


B .E [E & E ] 


SANTOSH HANJAGI 

184 
BEHIND P .P .E . A. ENGLISH MEDIUM SCHOOL 
BANASHANKARI NIVAS 
RAMPUR JAMAKHANDI 
RAMPUR -587311 


37 


MURUGESH ARALI 


61 


09/06 /89 


GM / 3B /R 


B .E [E & E ] 


206 WADAWADAGI 
B BAGEWADI BIJAPUR -586208 


$ 50 


ಭಾಗ ೫ 


| SL . NO . 


QUALIFICATION 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೭ , ೨೦೧೪ 
NAME OF THE CANDIDATE INT.NO . DOBT _ 

D _ O _ B 

RESVN 
PUNEETH N 

29/09/89 

3A / R 
191 RUKUMININAGAR 
NAGASANDRA BANGALORE -560073 


38 


72 


B .E [E & E ] 


39 


60 


15 /01/ 90 


B .E [E & E ] 


MOHAN P . 
844 2ND STAGE VINAYA MARGA 
SIDDHARTHA NAGAR MYSORE -570011 


90 


28 / 10 /89 


2A 


B . E [E & E ] 


RAVINDRAR 
SRI LAKSHMI RANGANATHA NILAYA 
BEHIND JMFC COURT FIRST HOUSE 
MAHALAKSHMILAYOUT 
HOSADURGA CHITRADURGA -577527 


41 


08 /06 /89 


ЗА 


B . E [E & E ] 


PRASHANTH K . V . 

66 
S /O VENKATARAMANE GOWDA 
KATTEPURA ; KONANUR (HO ); 
ARAKALAGUD (TQ ); HASSAN -573130 


42 


111 


20 /04 /89 


B .E [E & E ] 


SHRINIVAS GOLLAR 
AT BELUR RANEBENNUR 
HAVERI-581211 


27 /02/90 


2A /W 


B .E [E & E ] 


GEETHAT 

35 
SEEBE THOTA 
ANTHARASANAHALLI 
ARAKERE POST TUMKUR -572106 


44 


22 /03/90 


ST 


B .E [E & E ] 


ASHA. N 

151 
# 11 KHB COLONY;IUDP LAYOUT; 
NEAR WATER TANK 
BANGALORE ROAD 
CHITRADURGA 
CHITRADURGA-577501 


45 


166 


07 / 02 /88 


SC /K 


B . E [E & E ] 


LAXMAN HOSAMANI 
1 KPTCL QTRS 
NAVANAGAR ROAD 
TARIHAL DHARWAD -580030 


46 


200 


05 /03 /89 


SC / R 


B . E [E & E ] 


VIJAYAKUMAR KG 
146 KODIGEHALLI 
BYATHA TUMKUR -572140 


17 /07/89 


2A / R 


B . E [E & E ] 


VIGHNESHA 

141 
JAN -84 KAKKUNJE 
KAKKUNJE POST & AMP; VILLAGE 
UDUPI-576222 


ಭಾಗ ೫ 


Ys0 


SL.NO . 


QUALIFICATION 
B .E [E & E ] 


48 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೭ , ೨೦೧೪ 
NAME OF THE CANDIDATE INT.NO . D _ O _ B 

RESVN . 
SUSHMA. C 

125 21 /08 /89 

C1/W 
# 91 /97/514 
SRI RANGANATHA SWAMY NILAYA 
P .B.ROAD D .C .M .TOWNSHIP 
DAVANAGERE -577003 


49 


145 


01 /06 /89 


2A / R 


B .E [E & E ] 


VIRUPANNA KUMBAR 
# 178 ALABANUR 
SINDHANUR RAICHUR -584128 


22 / 07 / 88 


ST/ R 


B .E [E & E ] 


DODDANINGAPPA HARALU 157 
40 -A THIPPANAYAKANAHALLI 
ADAVIHALLI HARAPANAHALLI 
DAVANGERE -583131 


02 /04 /89 


C1/R 


B .E [E & E ] 


ANNAPURNA 
13 SHREE GURU KRUPA NILAYA ; 
NEAR PAKAL SIR HOUSE; VIDYA NAGAR ; 
SEDAM GULBARGA-585222 


52 


13/03 /80 


SC 


B TECH ELECTRICAL 


MANJUNATH D 

169 
# 36 VENKATESHWARA KRUPA 
SATYA NARAYANA PET 6TH CROSS 
BELLARY -583101 


53 


20 /09/89 


SC /W 


BE ( ELECTRICAL ) 


DIVYAJ 

156 
841/42 NARASIMHA SWAMY NILAYA 
SHIVAKUMAR SWAMY LAYOUT 
1ST MAIN 4TH CROSS DAVANGERE -577004 


54 


107 


01/ 12 /88 


2A /K 


B . E [E & E ] 


SHIVAKUMAR HALAPETI 
2010J/ 2K13 
MOUNESHWAR COLONY 
BAILHONGAL 
BELGAUM -591102 


55 


143 


10 / 07 / 88 


3B / R 


B . E [E & E ] 


VINOD PATTANAD 
NEAR BASAVA TEMPLE 
NADI-INGALGAON 
ATHANI BELGAUM -591304 


56 


163 


15 /11/89 


151 


89 


SCW 


B .E [E & E ] 


KAVANA P 

163 
C /O GOVINDA NAIK 
DEMANA HALLY HATTY 
JAVAGAL POST 
ARASIKERE TALUK HASSAN DIST - 573125 


$ 59 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೭, ೨೦೧೪ 


ಭಾಗ ೫ 


SL.NO . 


D _ O _ B 


RESVN . 


NAME OF THE CANDIDATE INT.NO . 
SHILPAR 

190 
# 1/ 340 GPM PURAM KOLLEGAL 


QUALIFICATION 
B . E [E & E ] 


57 


10 /05 /89 


SC /W 


CHAMARAJANAGAR DISTRICT-571440 


58 


01/ 10 /89 


SC 


B . E [E & E ] 


SAHANA DAS 

181 
1567/C HAMPASHRI NILAYA 
BELLLARY ROAD 
SIRUGUPPA BELLARY -583121 


59 


GHOUSE KHAN DM 


36 


01/ 10 /85 


2B 


B . E [E & E ] 


# 18 /19 BEHIND APOORVA HOSPITAL 
NEAR CHIKKABANAVARA RAILWAY STATION 
CHIKKABANAVARA BANGLORE-560090 


60 


78 


01/06 /86 


2A / R 


B . E [E & E ] 


RAGHAVENDRA K 
RAMACHANDRA HOTEL 
BESIDE ESWARA TEMPLE 
GADIGANUR POST 
HOSPET BELLARY-583223 


61 


20 / 06 /89 


2A /W 


B .E [E & E ] 


SHREEDEVI JAMBAGI 110 
WARD NO 5 MALLAMMA NAGAR 
MUDHOL BAGALKOT-587313 


20 /06 /89 


2B /R 


B . E [E & E ] 


AJAJGH 
GADIGAVARAHALLI T.GOLLAHALLI 
CHINTAMANI CHIKKABALLAPUR -563125 


63 


105 


01/06 /89 


2B /W 


B . E (Ele ) 


SHIREENBANU YADAWAD 
5 MUDHOL SAIDAPUR GALLI 
MUDHOL BAGALKOT-587313 


64 


187 


01/ 06 / 87 


SC /R 


B . E [E & E ] 


SATISHA 
AMRUTHA NAGAR COLONY 
JAWALAGERA SINDHANOOR 


RAICHUR -584143 


20 /05 /88 


SC /R 


B . E [E & E ] 


SAVITRA BASAPPA HURALI 188 
BLOCK 1 KYASANUR 
CHIHOSUR HANAGAL HAVERI-581104 


66 


CHANDRASHEKHAR 
BASAPRABHU 


24 


20 / 07 /71 


GM /Xmp 


B .E [E & E ] 


HOUSE NO . 881 
MAHADEV NAGAR SAMBRA BELGAUM 
BELGAUM -591124 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೭ , ೨೦೧೪ 


$ 52 


SL .NO . 


RESVN . 

GM /Xmp 


QUALIFICATION 
B. E[Electrical ] 


67 


88 


NAME OF THE CANDIDATE INT.NO . D _ O _ B 
RAVI D NAIK 

13 / 12 /72 
C /O BG BAGILVAIDYA ; H NO 15 
ESCORTS & AMP ;GEOTZE HOUSING SOCIETY 
ATTUR LAYOUT 
YELAHANKA BANGALORE -560106 


MAHESH PATIL 


68 

49 15 /05 /69 

GM /Xmp A .M .I.E [ELECTRICAL] 
NO 148 DATTA KRUPA 4TH CROSS 
E AND F BLOCK BEHIND CHURCH 

RAMKRISHNANAGAR MYSORE -570022 
NOTE : 
1) THE SELECTION OF ALL CANDIDATES IN THIS LIST IS SUBJECT TO THE FINAL DECESION OF THE HON BLE HIGHT 

COURT IN W .P . NO :52399/ 12 AND HON BLE KAT IN APP.NO . 7425 / 12 
2) SELECT LIST IS PUBLISHED IN TERMS OF THE MODIFIED ORDER OF THE HON BLE HIGH COURT 26 -07 -2013 
PREPARED IN W .P .NO . 10875 /2012. 

MANOJKUMAR MEENA 
PR .20 

Secretary 
SC . 25 

Karnataka Public Service Commission . 
KARNATAKA PUBLIC SERVICE COMMISSION , UDYOGA SOUDHA BANGALORE - 1 


NOTIFICATION No . PSC 32 RTB 2011, Dated : 07 /12/13 
In pursuance of this Office Notification No. R (2 ) 907 /2011 -12/PSC dated :18 /01/ 12 ,the Provisional Select List of 
candidates for 02 posts of ASSISTANT ENGINEER (CIVIL ) in the KARNATAKA HOUSING BOARD prepared on the basis of Rule 
8 (1) of Karnataka Civil Services (Direct Recruitment by Competitive Examinations and Selection ) (General) Rules ,2006 , as amended 
from time to time was published vide Notification of even number dated 05 / 11 /2013 inviting objections, if any , from candidates within 
15 days of its publication . No objections have been received and the final selection list is here by published for information of the 
candidates 
Appointing Authority : HOUSING COMMISSIONER 
Name of the Department : KARNATAKA HOUSING BOARD 

D _ O _ B 
SL .NO . NAME OF THE CANDIDATE 

INT.NO . 

RESVN . PERCENTAGE 
QUALIFICATION 


MAHADEVGOUDA HUTTANAGOUDAR 


97.80 


# 610 NOOLVI HUBLI 


08 /03 /89 
B .E . CIVIL ENGG . 2011 


3B 


DHARWAD - 580028 


MOHAMED MUKHEEMULLA M 
# 14 ; 4TH CROSS ; NAGRAJGARDEN ; 
22 MAIN ROAD ; JP NAGAR 5TH PHASE 
BANGALORE-560078 


10 /02/60 
B .Tech (Civil) 2010 


79 .67 


GM /XMP 


NOTE : " SELECT LIST IS PUBLISHED IN TERMS OF ORDER DT : 12 - 12 - 2012 AND MODIFIED AS PER ORDER DATED 
26 - 07 - 2013 IN THE W . P .NO . 10875 / 2012 " 


MANOJ KUMAR MEENA 
PR . 21 

Secretary 
SC . 25 

Karnataka Public Service Commission . 
KARNATAKA PUBLIC SERVICE COMMISSION , UDYOGA SOUDHA BANGALORE - 1 

No . PSC 23 RTB 2013 Dated : 03/01/ 14 

NOTIFICATION 
In pursuance of this Office Notification No. PSC 1 RTB- 1/ 2013 dated :01/06 /13,the Provisional Select List of candidates for 
15 + 3( BL ) posts of TRANSLATOR in the DIRECTORATE OF TRANSLATION prepared on the basis of Rule 8 ( 1) of Karnataka Civil 
Services Direct Recruitment by Competitive Examinations and Selection ) (General) Rules ,2006 ,as amended from time to time was 


958 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮಾರ್ಚ್ ೨೭, ೨೦೧೪ 


ಭಾಗ ೫ 


published vide Notification of even number dated 07 /12 / 13 inviting objections,if any,from candidates within 15 days of its publication . 
The objections received within the stipulated time have been examined and the final selection list is here by published for information 
of the candidates . 
Appointing Authority : DIRECTOR 
Name of the Department : DIRECTORATE OF TRANSLATION 
SL .NO . NAME OF THE CANDIDATE INT. NO . D _ O _ B 

RESVN . 

QUALIFICATION 
SUDHAM 

48 10 /08 /84 GM /SC /W 

M , A .(KANNADA ) 
D .M .SAMUDRA VILLAGE AND POST 
HANUR HOBALIKOLLEGALA TALUK 
CHAMARAJANAGARA DISTRICT 


CHAMRAJ NAGAR 571439 


47 


47 


01/03/77 


GM /SC /RL 


M ,A .(KANNADA) 


SIDDANNA 
S /O MALAKAPPA KOLLI 
AT POST CHINCHOLI 
TQ AFZALPUR GULBARGA 585301 


10 


05 /03 /86 


GM 


MA.(KANNADA ) 


MALLAPPA N BANDI 
AT POST HERKAL 
TQ BILAGI BAGALKOT 587111 


20 


31 / 05 / 87 


GM 


M ,A . (ENGLISH ) 


RAVINDRAKUMAR M 
PLOT NO . 12 BANADESHWARA NILAYA 
SIDDAGANGA LAYOUT BEHIND KHB COLONY 
SEDAM GULBARGA 585222 


MANJUNATHA H 


39 


03/07 /86 


GM /SC 


M , A .(KANNADA ) 


CHOWLIHALLI AT POST 
BHARAMASAGARA HOBLI 
CHITRADURGA TALUK 
CHITRADURGA 577519 


23 /04 /84 


GM /SC 


M , A .(KANNADA ) 


LANKESH A 

34 
S /O ADIVEPPA 
KUNAGALI AT POST 
HOLALKERE (TALUK ) CHITRADURGA 577531 


01/04/75 


SC 


M , A . (KANNADA ) 


RAMESH CG 

42 
S / O GALEPPA 
W .NO 17 CHALAVADIKERI 
NEAR OLD K .E.B HOSPET (POST) (TQ ) 
BELLARY 583201 


8 


4 


01/06 /77 


CHANDRA SHEKHAR 
S /O BASANNA 


01,06177 


2A /RL 


ZAVAL 


M ,A .(KANNADA) 


POST; ATHNOOR .TALUK ; MANVI. 


DIST ; RAICHUR . RAICHUR 584136 


ಭಾಗ ೫ 


8538 


SL .NO . 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೭ , ೨೦೧೪ 
NAME OF THE CANDIDATE INT.NO . D _ O _ B RESVN . 
SANTOSHAM 

05 /03/82 I ZA 
S / O BELIMALLURA MAHESHWARAPPA 
BELALAGERE AT POST 
CHANNAGIRI TALUK DAVANAGERE 577231 


QUALIFICATION 
M ,A .(ENGLISH ) 


21 


BHARATHI 


04/04 /85 


GM /SC /W 


M ,A .(KANNADA) 


D /O SIDDAIAH 
NELAMAKAMAHALLI VILLAGE AND POST 
MALAVALLI TALUK MANDYA DIST 
MANDYA 571430 


02/ 10 / 86 


SC 


M , A . (KANNADA) 


LINGESHWARA Y 

36 
S /O YALLAPPA KAPARAHALLY POST 
CHALLAKERE TALUK CHITRADURGA DIST. 
CHITRADURGA 577522 


RAJASHEKHAR 


40 


15 /09/74 


SC /RL 


M , A . (KANNADA) 


H .NO . 11- 558 / 1 BORABAI NAGAR BRAHAPUR 
GULBARGA GULBARGA 585103 


24 /07 /84 


3A /W 


M , A .(KANNADA ) 


ANITHA PN . 
# 557 7 TH A MAIN 3 RD F CROSS 
MARUTI LAYOUT VASANTHAPUR 
SUBRAMANYA PURA POST 
BANGALORE URBAN 560061 


14 


26 


03 /01/83 


2B /W 


M , A .(KANNADA ) 


UMME SALMA 
CHURCHIGUNDI (P ) 
SHIKARIPURA (T ) 
SHIMOGA (D) SHIMOGA 577427 


38 


SCW 


M ,A .(KANNADA ) 


MAHALAKSHMIR 

22 /07 /87 
D /O RAMAPPA G SAKKANAHALLI VILLAGE 
BANGARPET TALUK 
MAGONDI POST KOLAR DISTRICT KOLAR 563114 


16 


RASHMI 


43 


01/ 06 / 82 


STW 


M ,A . (KANNADA ) 


W /O VITTAL TALAVAR 
PO KITHNUR . TQ H .B .HALLI 
DI BELLARY KOPPAL 583224 


06 /05 /85 


3B /W 


MA.(ENGLISH ) 


SOUMYA KM 
D / O VIRUPAKSHAPPA K .M . 
HIREKORALAHALLI VILLAGE ANJANAPURA POST 
SHIKARIPUR TALUK SHIMOGA DIST. 
SHIMOGA 577214 


R .N .I. No. KARBIL /2001/47147 POSTAL REGN . No. RNP/KA/ BGS /2202 /2014 - 16 
Licensed to post without prepayment WPP No . 297 


852 


ಭಾಗ ೫ 


SL.NO . 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮಾರ್ಚ್ ೨೭, ೨೦೧೪ 
NAME OF THE CANDIDATE INT.NO . D _ O _ B RESVN . 
RAGHAVENDRA SAJJAN 

18 03/09 /79 

GM /2A /PH /L 
S/O MALAKAPPA SAJJAN 
AT POST BANNIHATTI PA 
TQ SINDAGIBIJAPUR 586128 


QUALIFICATION 

M ,A .(KANNADA ) 


18 


NOTE : The Selection of Sri.Raghavendra Sajjan (Sl.no . 18 )is subject to the condition that his hands are in good condition to 
perform translation work . 


PR . 18 
SC . 25 


MANOJ KUMAR MEENA 

Secretary 
Karnataka Public Service Commission . 


KARNATAKA PUBLIC SERVICE COMMISSION , UDYOGA SOUDHA BANGALORE - 1 

NOTIFICATION No . PSC 07 RTB 2012 Dated : 03/01/14 
In pursuance of this Office Notification No . PSC 1 RTB - 1/2012 dated :22 /11/ 12, the Provisional Select List of candidates for 4 
posts of ASST. ENGINEER (CIVIL ) in the Department of AGPRICULTURE MARKETING prepared on the basis of Rule 8 ( 1) of 
Karnataka Civil Services (Direct Recruitment by Competitive Examinations and Selection ) (General) Rules ,2006 , as amended from 
time to time was published vide Notification of even number dated 07 / 12/ 2013 inviting objections, if any,from candidates within 15 
days of its publication . No objections have been received and the final selection list is here by published for information of the 
candidates 
Appointing Authority : GOVERNMENT 
Name of the Department : AGRICULTURE MARKETING 
SL .NO . NAME OF THE CANDIDATE 

INT.NO D _ O _ B 

RESVN . QUALIFICATION 
MAMATHA S D / O SHANKARA 
# 743,AMBEDKAR STREET 
KANNUR VILLAGE AND POST 

18 /12 / 89 SC /W 

BE (CIVIL ) 
KOLLEGAL TALUK , CHAMARAJANAGAR 
DISTRICT 571443 


PR . 22 
SC . 25 


MANOJ KUMAR MEENA 

Secretary 
Karnataka Public Service Commission . 


KARNATAKA PUBLIC SERVICE COMMISSION , UDYOGA SOUDHA BANGALORE - 1 

NOTIFICATION No .PSC 13 RTB 2013 Dated : 21/01/ 14 
In pursuance of this Office Notification No . R (2 )310 /2012 - 13/PSC dated :09/01/13,the Provisional Select List of candidates for 
03(Backlog) posts of Principal in Govt.Engg. Colleges in the Department of Technical education prepared on the basis of Rule 8 (1) of 
Karnataka Civil Services (Direct Recruitment by Competitive Examinations and Selection ) (General) Rules,2006 ,as amended from time 
to time was published vide Notification of even number dated 26 / 12 /2013 inviting objections, if any, from candidates within 15 days of 
its publication . No objections have been received and the final selection list is here by published for information of the candidates 

Appointing Authority : Government 

Name of the Department : Technical Education 
SL.NO . NAME OF THE CANDIDATE 

INT.NO . D _ O _ B RESVN . QUALIFICATION 
DR . VENKATESH 

BE (CIVIL ) 
MIG 1 50 /A KHB 2ND STAGE 

24 /11/65 

ME PH . D 
KUVEMPU NAGAR HASSAN HASSAN 573201 


SC 


NOTE : THE SELECTION OF ABOVE CANDIDATE IS SUBJECT TO THE FINAL DECISION OF HON BLE KAT IN APPNO . 1384/ 13 . 


PR . 19 
SC . 25 


MANOJ KUMAR MEENA 

Secretary 
Karnataka Public Service Commission . 


ಮುದ್ರಕರು ಹಾಗೂ ಪ್ರಕಾಶಕರು:- ಸಂಕಲನಾಧಿಕಾರಿಗಳು , ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ , ಬೆಂಗಳೂರು- 59 


